WPP -47 / 2009- 2011 


S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ , ಜನವರಿ ೧೯ , ೨೦೧೨ ( ಪುಷ್ಯ ೨೯ , ಶಕ ವರ್ಷ ೧೯೩೩) 


ಸಂಚಿಕೆ ೩ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ವಿಷಯ : ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿನ ಅಂತರ ರಾಜ್ಯ ಜಲ ವಿವಾದ ಹಾಗೂ ಮಾನವ 

ಹಕ್ಕುಗಳ ಶಾಖೆಯಲ್ಲಿನ ಅಪರ ಕಾರ್ಯದರ್ಶಿ ಹುದ್ದೆಯನ್ನು ವಿಶೇಷ ಕಾರ್ಯದರ್ಶಿ ಹುದ್ದೆಯೆಂದು 
ಮೇಲ್ದರ್ಜೆಗೇರಿಸುವ ಬಗ್ಗೆ. 


ಓದಲಾಗಿದೆ : ಮಾನ್ಯ ನಗರಾಭಿವೃದ್ಧಿ , ಪೌರಾಡಳಿತ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರ ಪತ್ರ ಸಂಖ್ಯೆ : 

ನಕಾಸಂ /7445 /2010 - 11 , ದಿನಾಂಕ : 26 - 02 - 2011. 
ಪ್ರಸ್ತಾವನೆ: 


ಮೇಲೆ ಓದಲಾದ ದಿನಾಂಕ : 27 - 07 - 2010ರ ಪತ್ರದಲ್ಲಿ ಮಾನ್ಯ ನಗರಾಭಿವೃದ್ಧಿ, ಪೌರಾಡಳಿತ, ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರು, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿನ ಅಂತರ ರಾಜ್ಯ ಜಲ ವಿವಾದ ಹಾಗೂ ಮಾನವ ಹಕ್ಕುಗಳ 
ಶಾಖೆಯಲ್ಲಿನ ಅಪರ ಕಾರ್ಯದರ್ಶಿ ಹುದ್ದೆಯ ಹೆಚ್ಚುವರಿ ಕಾರ್ಯಭಾರ ಮತ್ತು ಜವಾಬ್ದಾರಿಯನ್ನು ಗಮನಿಸಿ ಹಾಗೂ ಇಲಾಖೆಯನ್ನು ಬಲಪಡಿಸುವ 
ಸಲುವಾಗಿ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿನ ಅಂತರ ರಾಜ್ಯ ಜಲ ವಿವಾದ ಹಾಗೂ ಮಾನವ ಹಕ್ಕುಗಳ ಶಾಖೆಯಲ್ಲಿನ 
ಅಪರ ಕಾರ್ಯದರ್ಶಿ ಹುದ್ದೆಯನ್ನು ವಿಶೇಷ ಕಾರ್ಯದರ್ಶಿ ಹುದ್ದೆ ವೇತನ ಶ್ರೇಣಿ ರೂ . 28,275 -39,900 ರಲ್ಲಿ ಮೇಲ್ದರ್ಜೆಗೇರಿಸುವಂತೆ 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 219 ಸಅಸೇ 2011 , ಬೆಂಗಳೂರು, ದಿನಾಂಕ: 02 - 11 - 2011 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿನ ಅಂತರ ರಾಜ್ಯ ಜಲ ವಿವಾದ ಹಾಗೂ ಮಾನವ ಹಕ್ಕುಗಳ ಶಾಖೆಯಲ್ಲಿನ 
ಅಪರ ಕಾರ್ಯದರ್ಶಿ ಹುದ್ದೆಯನ್ನು ವಿಶೇಷ ಕಾರ್ಯದರ್ಶಿ ಹುದ್ದೆ ವೇತನ ಶ್ರೇಣಿ ರೂ . 28,275 - 39,900 ರಲ್ಲಿ ಮೇಲ್ದರ್ಜೆಗೇರಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : ಆಇ 980 ಸೇ -3/ 2011, ದಿನಾಂಕ : 21 - 09 - 2011ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . ನಂ . 2643 

ಸಿಆಸು ಇಲಾಖೆ (ಸೇವೆಗಳು - 3) 


( ೧೨೯ ) 


೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಇಂಧನ ಸಚಿವಾಲಯ 
ವಿಷಯ : ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ “ ಪುನಾರಚಿತ ತ್ವರಿತ ವಿದ್ಯುತ್ ಅಭಿವೃದ್ಧಿ ಹಾಗೂ ಸುಧಾರಣಾ 

cisex 20 " (Restructured -Accelerated Power Development and Reforms Programme) 
ಅನುಷ್ಠಾನಕ್ಕೆ ಭಾರತ ಸರ್ಕಾರದಿಂದ ಮಂಜೂರಾತಿಯಾದ ಹಣಕ್ಕೆ “ ರಾಜ್ಯ ಸರ್ಕಾರದ ಭರವಸೆ ” (State 

Government Guarantee)ನೀಡುವ ಬಗ್ಗೆ . 
ಓದಲಾಗಿದೆ : 1. ಬೆಸ್ಕಾಂ ರವರ ಪತ್ರ ಸಂಖ್ಯೆ : CGM ( P)/ GM ( F & C)/ BC - 46/1322( F)/ 2010- 11/ 4884 ದಿನಾಂಕ : 

25 - 11 - 2010 . 
2 . ಹೆಸ್ಕಾಂ ರವರ ಪತ್ರ ಸಂಖ್ಯೆ : HESCOM / GM( TA & HRD)/ EE-6/ AEE /END / 10-11/ 5288- 92 ದಿನಾಂಕ : 

12 - 7 - 2010. 
3. ಮೆಸ್ಕಾಂ ರವರ ಪತ್ರ ಸಂಖ್ಯೆ : SE(T /AEE(EBC)/ R-APDRP /2010-11/4479 -80, ದಿನಾಂಕ : 

13 - 5 - 2010 . 

4 . PFC ಯವರ ಪತ್ರ ಸಂಖ್ಯೆ : 02 : 10 : R -APDRP : 2009 : 13 : ಕರ್ನಾಟಕ : 20 - 10 - 2010. 
ಪ್ರಸ್ತಾವನೆ : 
1. ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ವಿದ್ಯುತ್ ಜಾಲವನ್ನು ಬಲಪಡಿಸುವುದು ಹಾಗೂ ಒಟ್ಟಾರೆ ವಾಣಿಜ್ಯ ಮತ್ತು ತಾಂತ್ರಿಕ ನಷ್ಟವನ್ನು 
ಗಣನೀಯವಾಗಿ ಕಡಿಮೆ ಮಾಡುವ ಮಹತ್ತರವಾದ ಕಾರ್ಯಕ್ರಮವನ್ನು ಭಾರತ ಸರ್ಕಾರವು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ 
“ ಪುನಾರಚಿತ ತ್ವರಿತ ವಿದ್ಯುತ್ ಅಭಿವೃದ್ಧಿ ಹಾಗೂ ಸುಧಾರಣಾ ಯೋಜನೆಯನ್ನು ” ( ಆರ್ - ಎಪಿಡಿಆರ್‌ಪಿ ) ಅನುಷ್ಠಾನಗೊಳಿಸಲಾಗುತ್ತಿದೆ. ನಷ್ಟವನ್ನು 
ಕಡಿತಗೊಳಿಸುವಲ್ಲಿ ನಿಖರ ಹಾಗೂ ಪ್ರದರ್ಶಿಸಬಹುದಾದ ಕಾರ್ಯನಿರ್ವಹಣೆ ಈ ಯೋಜನೆಯ ಕೇಂದ್ರ ಬಿಂದುವಾಗಿರುತ್ತದೆ. ಈ ಯೋಜನೆಯನ್ನು 
ಎರಡು ಹಂತಗಳಲ್ಲಿ, ಭಾಗ - ಎ ಮತ್ತು ಭಾಗ - ಬಿ ಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದ್ದು, 30,000ಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ನಗರ ಹಾಗೂ ಪಟ್ಟಣ 
ಪ್ರದೇಶಗಳು ಈ ಯೋಜನೆಯ ವ್ಯಾಪ್ತಿಗೊಳಪಡಿಸಲು ಉದ್ದೇಶಿಸಲಾಗಿದೆ. 
2. ಮೊದಲನೇ ಹಂತದ “ ಭಾಗ- ಎ ” ರಲ್ಲಿ ಇಂಧನ ಲೆಕ್ಕ ತಪಾಸಣೆ/ ಪರಿಶೋಧನೆ ಹಾಗೂ ಮಾಹಿತಿ ತಂತ್ರಜ್ಞಾನ ಆಧಾರಿತ ಗ್ರಾಹಕ ಸೇವಾ 
ಕೇಂದ್ರಗಳಲ್ಲಿ ತಳಹದಿ ದತ್ತಾಂಶ ಮತ್ತು ಮಾಹಿತಿ ಅನ್ವಯಿಕೆಗಳನ್ನು ಸ್ಥಾಪಿಸುವ ಯೋಜನೆಗಳು ಇದರಲ್ಲಿ ಒಳಗೊಂಡಿದ್ದು, ಎರಡನೇ ಹಂತದ “ ಭಾಗ 
ಬಿರ ಉದ್ದೇಶವು ವಿತರಣಾ ವ್ಯವಸ್ಥೆಯನ್ನು ಸದೃಢಗೊಳಿಸುವ ಯೋಜನೆಗಳನ್ನು ಒಳಗೊಂಡಿರುತ್ತದೆ. 
3. ಈ ಯೋಜನೆಯ ಮೊದಲನೇ ಹಂತದ ಭಾಗ - ಎ ರಲ್ಲಿ , ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಒಟ್ಟು 100 ಪಟ್ಟಣಗಳು ಗುರುತಿಸಿದ್ದು, 
ಯೋಜನೆಯ ವೆಚ್ಚ ರೂ . 469.03 ಕೋಟಿಗಳು ಆಗಿರುತ್ತವೆ . ಯೋಜನೆಯ ಭಾಗ - ಎ ರ ಅನುಷ್ಠಾನಕ್ಕೆ ಭಾರತ ಸರ್ಕಾರದಿಂದ ರೂ . 391.2 
ಕೋಟಿಗಳಿಗೆ ಸಾಲದ ಅನುಮೋದನೆ ದೊರೆತ್ತಿದ್ದು, ಉಳಿದ ರೂ . 77.9 ಕೋಟಿ ಹಣವನ್ನು ಕಂಪನಿಗಳು ಭರಿಸುವುದಾಗಿರುತ್ತದೆ . 
ಭಾಗ - ಎ ರಲ್ಲಿ, ವಿದ್ಯುತ್ ಸರಬರಾಜು ಕಂಪನಿಯವಾರು ಮಂಜೂರಾತಿ ವಿವರಗಳು ಈ ಕೆಳಕಂಡಂತಿವೆ : 

( ರೂ . ಕೋಟಿಗಳಲ್ಲಿ) 
ಸಂಸ್ಥೆಗಳು 

ಪಟ್ಟಣಗಳ ಮಂಜೂರಾದ ಎಸ್ಕಾಂಗಳ ಒಟ್ಟಾರೆ 
ಸಂಖ್ಯೆ 

ಸಾಲ ಸ್ವಂತ ವೆಚ್ಚ ಯೋಜನಾ 


21. 


ಒಟ್ಟು 


| 


77 0 . 


ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ( ಬೆಸ್ಕಾಂ) 

25 261. 36 20 . 8 

282 .16 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ( ಮೆಸ್ಕಾಂ) 

11 12 . 07 55 .3 

67.37 
ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ ( ಸೆಸ್ಸು) 

12 27. 73 0 .03 

27.76 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ( ಹೆಸ್ಕಾಂ) 

31 52 .62 

0. 65 

53 . 27 
| ಗುಲಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ( ಜೆಸ್ಕಾಂ) | 

37.37 

1.1 

38 .47 
100 391.2 

77.9 469. 03 
4. ಈ ಯೋಜನೆಯ ಎರಡನೇ ಹಂತದ ಭಾಗ - ಬಿ ರಲ್ಲಿ , ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಒಟ್ಟು 88 ಪಟ್ಟಣಗಳು ಆಯ್ಕೆಯಾಗಿದ್ದು, 
ಯೋಜನೆಯ ವೆಚ್ಚ ರೂ . 948.99 ಕೋಟಿ ಗಳಾಗಿರುತ್ತವೆ. ಯೋಜನೆಯ ಭಾಗ- ಬಿ ರ ಅನುಷ್ಠಾನಕ್ಕೆ ಭಾರತ ಸರ್ಕಾರದಿಂದ ಈಗಾಗಲೇ ರೂ . 
237. 25 ಕೋಟಿಗಳಿಗೆ ಸಾಲದ ಅನುಮೋದನೆ ದೊರತಿದ್ದು ಉಳಿದ ರೂ . 711.74 ಕೋಟಿಗಳು ಹಣವನ್ನು ಕಂಪನಿಗಳು ಭರಿಸುವುದಾಗಿರುತ್ತದೆ. 
ಭಾಗ- ಬಿ ರಲ್ಲಿ ವಿದ್ಯುತ್ ಸರಬರಾಜು ಕಂಪನಿವಾರು ಮಂಜೂರಾತಿ ವಿವರಗಳು ಈ ಕೆಳಕಂಡಂತಿವೆ : 

( ರೂ . ಕೋಟಿಗಳಲ್ಲಿ) 
ಸಂಸ್ಥೆಗಳು 

ಪಟ್ಟಣಗಳ * ಕೇಂದ್ರ ಎಸ್ಕಾಂಗಳ ಒಟ್ಟಾರೆ 

ಸರ್ಕಾರದ ಭಾಗ | ಸ್ವಂತ ವೆಚ್ಚ ಯೋಜನಾ 

( ಸಾಲದ 

ರೂಪದಲ್ಲಿ) 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

72 .57 

217, 71 290 . 28 
ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ 

44 .89 134 .67 

179 .56 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 

_ 31 69 .59 

208 . 77 278 . 36 
ಗುಲಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ 

50.20 150 .59 200 . 79 
_ 88 | 237.25 

711 .74 948 .99 


ಸಂಖ್ಯೆ 


ವೆಚ್ಚ 


24 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೧೯ , ೨೦೧೨ 


೧೩೧ 


5 . ಯೋಜನೆಯ ಅನುಷ್ಠಾನಕ್ಕೆ ಹಣದ ವ್ಯವಸ್ಥೆ ( Funding mechanism) : 

* ಭಾರತ ಸರ್ಕಾರವು ಪುನಾರಚಿತ ತ್ವರಿತ ವಿದ್ಯುತ್ ಅಭಿವೃದ್ಧಿ ಹಾಗು ಸುಧಾರಣಾ ಕಾರ್ಯಕ್ರಮದ ಭಾಗ - ಎ ಗೆ ಶೇ 100 ಸಾಲ 
ಮತ್ತು ಭಾಗ - ಬಿ ಗೆ ಶೇ . 25 ರವರೆಗೆ ಸಾಲ ಒದಗಿಸುತ್ತದೆ. ಭಾರತ ಸರ್ಕಾರದ ಸಾಲವನ್ನು ಹಣಕಾಸು ಸಂಸ್ಥೆಗಳ ಮೂಲಕ ಸಂಬಂಧಿತ 
ಯೋಜನೆಗೆ ಒದಗಿಸಲಾಗುವುದು. ಈ ಯೋಜನೆಗೆ Power Finance Corporation Ltd., ( P . E. C.) ಯು ನೋಡಲ್ ಸಂಸ್ಥೆ 
( Nodal Agency) ಯಾಗಿರುತ್ತದೆ . 
ಭಾರತ ಸರ್ಕಾರದ ಸಾಲ ಅನುದಾನವಾಗಿ ಪರಿವರ್ತನೆಗೆ ( Conversion of GOI loan to grant ) : 
* ನಿಗಧಿತ ಕಾಲಮಿತಿಯೊಳಗೆ ಅಗತ್ಯ ತಳಹದಿ ದತ್ತಾಂಶ ವ್ಯವಸ್ಥೆಯನ್ನು ಸ್ಥಾಪಿಸಿದನಂತರ ಹಾಗೂ ಮೂರನೇ ವ್ಯಕ್ತಿ ಸ್ವತಂತ್ರ 
ಮೌಲ್ಯಮಾಪನ ಸಂಸ್ಥೆ ನಿಖರವಾಗಿ ಪರಿಶೀಲಿಸಿದ ನಂತರ ಭಾಗ “ ಎ ” ಯೋಜನೆಗಳು ಭಾರತ ಸರ್ಕಾರದ ಸಾಲ ಸಂಪೂರ್ಣವಾಗಿ 
(100 %) ಅನುದಾನವಾಗಿ ಪರಿವರ್ತಿತವಾಗುತ್ತದೆ. 
* ಯೋಜನಾ ಪ್ರದೇಶದಲ್ಲಿ ಒಟ್ಟು ತಾಂತ್ರಿಕ ಮತ್ತು ವಾಣಿಜ್ಯ ನಷ್ಟದ ಪ್ರಮಾಣ ಶೇ 15 ಸಾಧಿಸಿ ಮೂರನೇ ವ್ಯಕ್ತಿ ಸ್ವತಂತ್ರ 
ಮೌಲ್ಯಮಾಪನ ಐದು ವರ್ಷಗಳ ಅವಧಿಗೆ ನಿಖರವಾಗಿ ಎತ್ತಿ ಹಿಡಿಯುವ ಆಧಾರದ ಮೇರೆಗೆ ಭಾಗ “ ಬಿ ” ಯೋಜನೆಗಳ ಶೇ 50 ರಷ್ಟು 
ಸಾಲವನ್ನು ಐದು ಸಮನಾದ ಕಂತುಗಳಲ್ಲಿ ಅನುದಾನವನ್ನಾಗಿ ಪರಿವರ್ತಿಸಲಾಗುವುದು. 
* ವಿದ್ಯುತ್ ಪೂರೈಕೆ ಸಂಸ್ಥೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಶೇ . 15 ರಷ್ಟು ತಾಂತ್ರಿಕ ಮತ್ತು ವಾಣಿಜ್ಯ ನಷ್ಟದ ಪ್ರಮಾಣವನ್ನು 

ಸಾಧಿಸದಿದ್ದಲ್ಲಿ ಪ್ರಮಾಣಾನುಸಾರವಾಗಿ ಸಾಲದ ಕಂತನ್ನು ಅನುದಾನವಾಗಿ ಪರಿವರ್ತಿಸುವುದನ್ನು ಕಡಿತಗೊಳಿಸಲಾಗುವುದು. 
7. ಆರ್ - ಎಪಿಡಿಆರ್‌ಪಿ ಯೋಜನೆಯ ಅನುಷ್ಠಾನಕ್ಕೆ ಎಲ್ಲಾ ಕಂಪನಿಗಳಲ್ಲಿ “ಒಪ್ಪಂದ ವಿವರಣಾ ಪತ್ರ ” ( MOU- Quadripartite 
agreement) ಮಾಡಿಕೊಂಡಿದ್ದು, “ ಒಪ್ಪಂದ ವಿವರಣಾ ಪತ್ರದ” ಪ್ರಕಾರ ಎಲ್ಲಾ ಕಂಪನಿಗಳು Escrow A/c, Charge on asset, ಮತ್ತು 
ರಾಜ್ಯ ಸರ್ಕಾರದ ಭರವಸೆಯ ” ಅನುಮೋದನೆ ( State Government Guarantee) ಗಳ ದಸ್ತವೇಜುಗಳನ್ನು P . E. C . ಯವರಿಗೆ ಸಲ್ಲಿಸ 
ಬೇಕಾಗಿದೆ ಒಪ್ಪಂದ ವಿವರಣಾ ಪತ್ರದ ಪ್ರಕಾರ , “ವಿದ್ಯುತ್ ಸರಬರಾಜು ಕಂಪನಿಗಳು ಈ ಯೋಜನೆಗೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿ 
ಮಾಡದಿದ್ದಲ್ಲಿ, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ನೀಡುವ ಯೋಜನಾ ಸಹಾಯ ಧನದಲ್ಲಿ “ವಿದ್ಯುತ್ ಸರಬರಾಜು ಕಂಪನಿಗಳು ತೆಗೆದುಕೊಂಡ 
ಸಾಲವನ್ನು ಮುರಿದುಕೊಳ್ಳುವುದಾಗಿರುತ್ತದೆ ”. 
8. ಮೇಲಿನ ಅಂಶಗಳನ್ನು ಸರ್ಕಾರವು ಪರಿಶೀಲಿಸಿ, ಪ್ರಸ್ತುತ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 16 ವಿಎಸ್ಸಿ 2011 , ಬೆಂಗಳೂರು, ದಿನಾಂಕ : 10 - 11 - 2011 
ಎಲ್ಲಾ ವಿತರಣಾ ಕಂಪನಿಗಳಲ್ಲಿ ಆರ್‌- ಎ . ಪಿ . ಡಿ.ಆರ್. ಪಿ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದ್ದು, ಈ ಯೋಜನೆಯ ಲಾಭವನ್ನು 
ಪಡೆಯುವುದಕ್ಕಾಗಿ ಕೇಂದ್ರ ಸರ್ಕಾರದ ಅನುಮೋದಿತ ಸಂಪೂರ್ಣ ಸಾಲದ ಮೊತ್ತ, ರೂ . 628.45 ಕೋಟಿಗಳಿಗೆ ರಾಜ್ಯ ಸರ್ಕಾರದ ಭರವಸೆಯನ್ನು 
ನೀಡಲಾಗಿದೆ. ಇದರಲ್ಲಿ ಈ ಕೆಳಗಿನವುಗಳು ಒಳಗೊಂಡಿವೆ : 

• ಆರ್ - ಎಪಿಡಿಆರ್‌ಪಿ ಭಾಗ - ಎ ಅನುಷ್ಠಾನಕ್ಕಾಗಿ ರೂ . 391.2 ಕೋಟಿಗಳು 
• ಆರ್‌- ಎಪಿಡಿಆರ್‌ಪಿ ಭಾಗ - ಬಿ ಅನುಷ್ಠಾನಕ್ಕಾಗಿ ರೂ . 237. 25 ಕೋಟಿಗಳು 
ವಿದ್ಯುತ್ ಸರಬರಾಜು ಕಂಪನಿವಾರು ರಾಜ್ಯ ಸರ್ಕಾರದ ಭರವಸೆಯ ಮೊತ್ತದ ವಿವರಗಳು ಕೆಳಗಿನಂತಿವೆ. 
( ರೂ , ಕೋಟಿಗಳಲ್ಲಿ) 
ಸಂಸ್ಥೆಗಳು 

ಭಾಗ - ಎ 

ಭಾಗ - ಬಿ 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ( ಬೆಸ್ಕಾಂ) 

261 . 36 

72 .57 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ( ಮೆಸ್ಕಾಂ) 

12 . 07 
ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ ( ಸೆಸ ) 

27. 73 

44.89 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ( ಹೆಸ್ಕಾಂ) 

52. 62 

69 .59 
ಗುಲಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ( ಜೆಸ್ಕಾಂ) 

37.37 

50.20 
ಒಟ್ಟು 

391.2 

237 .25 
ಆರ್ - ಎ . ಪಿ . ಡಿ. ಆರ್. ಪಿ ( ಭಾಗ - ಎ ಮತ್ತು ಭಾಗ - ಬಿ) ಯೋಜನೆಯ ಒಟ್ಟು ಸಾಲದ ಮೊತ್ತದ ಮೇಲೆ ಶೇ . 1 ರಷ್ಟು ರಾಜ್ಯ ಸರ್ಕಾರ ಭರವಸೆ 
ಶುಲ್ಕವನ್ನು ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು ರಾಜ್ಯ ಸರ್ಕಾರಕ್ಕೆ ಪಾವತಿಸುವುದು. 
ವಿದ್ಯುತ್ ಸರಬರಾಜು ಕಂಪನಿಗಳು ಭರವಸೆಯ ಶುಲ್ಕವನ್ನು ಪಾವತಿಸದ ಪಕ್ಷದಲ್ಲಿ ರಾಜ್ಯ ಸರ್ಕಾರದಿಂದ ವಿದ್ಯುತ್ ಸರಬರಾಜು ಕಂಪನಿಗೆ 
ನೀಡಬೇಕಾಗಿರುವ ಮೊತ್ತದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 

ಪ್ರಸ್ತುತ ಆದೇಶವನ್ನು ಆರ್ಥಿಕ ಇಲಾಖೆಯ ಯು . ಓ . ಟಿಪ್ಪಣಿ ಸಂಖ್ಯೆ : 228 Exp -1/ 11 , ದಿನಾಂಕ : 14 -3 - 2011 ಮತ್ತು ನಂ . FD 
710 Exp -1/11 , ದಿನಾಂಕ : 23 -5 -2011 ರ ಸಹಮತಿಯೊಂದಿಗೆ ಹೊರಡಿಸಲಾಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್, ಬಿ . ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


029 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


2008 -0 


ENERGY SECRETARIAT 
Sub : “ State Government guarantee ” for the loan amount sanctioned by Government of India for Implementation of 

Restructured -Accelerated Power Development and Reforms Programme (R - APDRP ) by Electricity Supply 

companies in the state . 
Read : 1. Lr . No . CGM (P )/GM (F & C )/BC -46 / 1322 (F )/ 2010 - 11/4884 Dated : 25 -11 -2010 of BESCOM 

2 . Lr. No . HESCOM /GMT(TA & HRD )/EE -6 /AEE /END / 10 - 11 /5288 - 92 dated 12 -7 - 2010 of HESCOM 
3. Lr. No. SE ( T)/AEE (EBC )/R -APDRP /2010 - 11/4479-80 dated 13 -5 -2010 of MESCOM 

4 . Lr. No . 02 : 10 : R - APDRP : 2009 : 13 : Karnataka dated 20 -10 -2010 of PFC . 
PREAMBLE : 
1 . To strengthen the distribution network of the Electricity Supply companies and to reduce overall AT & C Losses , the GOI 
during XI Plan has implemented Restructured - Accelerated Power Development and Reforms Programme. The focus of the 
programme shall be actual, demonstrable performance in terms of sustained loss reduction . R - APDRP is implemented in two 
stages , Part- A & Part- B covering urban areas -towns and cities with population more than 30 ,000 . 
2. Under first stage , Part -A includes the projects for establishment of base line data and IT applications for energy 
accounting/ auditing & IT based consumer service centres . Under second stage, Part- B includes distribution strengthening projects . 
3 . For implementation of R - APDRP in first stage under Part- A , 100 towns are identified in all ESCOMs for total investment of 
Rs. 469.03 crores. Government of India has sanctioned a loan of Rs . 391.2 crores and balance amount of Rs. 77 .9 crores are met 
by the companies from their own funds . 
The details of sanctioned projects in all Electricity Supply Companies (ESCOMs) under Part-A is as shown : 

( Amount in Rs. Crores ) 
Company 

No . of Sanctioned ESCOMs Total 
Towns amount own cost Project 

Cost 
Bangalore Electricity Supply Company (BESCOM ) 

261. 36 

282 . 16 
Mangalore Electricity Supply Company (MESCOM ) 

| 11 12 . 07 

55 . 3 

67 . 37 
Chumundeshwari Electricity Supply Corp . (CESC ) 

27 .73 

0 .03 

27 . 76 
Hubli Electricity Supply Company (HESCOM ) 

52 .62 

0 .65 

53. 27 
Gulburga Electricity Supply Company (GESCOM ) 

21 37. 37 

1. 1 

38 . 47 
Total 

| 100 | 391. 2 

77 . 9 

469 .03 


25 


20 . 8 


31 


24 


88 


4 . For implementation of R - APDRP in second stage under Part-B , 88 towns are identified in all ESCOMs for an investment 
of Rs. 948.99 crores. For implementation of Part- B the GOI has sanctioned a loan of Rs. 237 .25 crores and the balance amount of 
Rs. 711. 74 crores is to be met by the companies from their own source of financing. The loan shall be arranged either through PFC 
or any other Financial Institutions. The details of projects sanctioned in all ESCOMs under Part- B are as shown : 

(Amount in Rs. Crores ) 
Company 

No. of Central Share ESCOMs Total 
Towns 

(In the form of own cost Project 
loan ) 

Cost 
Bangalore Electricity Supply Company 

72.57 

217 .71 290 . 28 
Chumundeshwari Electricity Supply Corp . 

12 44 .89 

134 .67 

179. 56 
Hubli Electricity Supply Company 

| 31 | 69 .59 | 208 .77 

278 . 36 
Gulburga Electricity Supply Company (GESCOM ) 

| 21 50 . 20 

150. 59 200 .79 
Total 

237 . 25 

711 .74 948 . 99 
Funding mechanism : 
* GOI will provide 100 % loan for Part- A of the R _ APDRP scheme and up to 25 % of loan for Part - B . The entire loan from 
GOI will be routed through Financial institution . The power Finance Corporation Ltd ., (PFC ) is the Nodal agency for 
implementation of R - APDRP. 

Conversion of GOI loan into grant 
* The entire loan amount of GOI (100 % ) for Part-A of the project shall be converted into grant after establishment of the 
required base line data system within a stipulated time frame and duly verified by Third Party inspection & Evaluation 
Agency (TPIEA ). 
* Up to 50 % loan for Part- B projects shall be converted into grants in five equal tranches on achieving 15 % AT & C loss in 
the project area duly verified by Third Party inspection & Evaluation Agency (TPIEA ) on a sustainable basis for a period of 
five years. 
* If the utility fails to achieve or sustain the 15 % AT & C loss target in a particular year, that year s tranche of conversion of 
loan to grant will be reduced in proportion to the shortfall in achieving 15 % AT & C loss target from starting AT & C loss 
figure . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೩೩ 


7 . All ESCOMs have executed Memorandum of Understanding (Quadripartite agreement) towards implementation of 
R -APDRP. According to the MOU , all companies have to furnish the documents of Escrow A /c , Charge on Asset and State 
Government guarantee to the Nodal Agency -PFC. The documents of ESCROW A /c , Charge on Asset has to be furnished to PFC by 
the respective utilities. The State Government shall undertake that in case of non payment of loan amount by the utilities , all 
outstanding dues of the utilities shall be recovered from the Central plan assistance due to the State. 
8. In view of above , the matter is examined and hence the following order. 

GOVERNMENT ORDER NO. EM 16 VSC 2011 , BANGALORE , DATED : 10 -11- 2011. 
The State Government Guarantee is provided for the total sanctioned loan amount by Government of India of Rs. 628 .45 
crores for implementation of R - APDRP in all ESCOMs in order to derive the benefits of the scheme. The State Government 
guarantee includes : 

* Rs. 391 . 2 crores forimplementation of R - APDRP under Part- A. 

*Rs. 237 .25 crores for implementation of R - APDRP under Part -B . 
ESCOM wise amount guaranteed by State Government is as shown below : 

(Amount in Rs. Crores ) 
Company 

Part- A 

Part-B 
Bangalore Electricity Supply Company (BESCOM ) 

261 . 36 

72 . 27 
Mangalore Electricity Supply Company (MESCOM ) 

12. 07 
Chumundeshwari Electricity Supply Corp . (CESC ) 

27 . 73 

44 . 89 
Hubli Electricity Supply Company (HESCOM ) 

52 .62 

69 .59 
Gulburga Electricity Supply Company (GESCOM ) 

37 . 37 

50 . 20 
Total 

391. 2 

237 . 25 
* All ESCOMs to pay 1 % guarantee fee for the amount guaranteed by the State Government for the loan under R -APDRP 
( Part- A & Part- B ) as above . 
* The Guarantee fee will be adjusted out of the amount due from Government to ESCOMs if the ESCOMs fails to pay the 
same. 

This order is issued with the concurrence of Finance Department vide U . O . Note No. 228 Exp -1/ 11 dated 14 -3 - 2011 & No . 
FD 710 Exp - 1/11 dated : 23 -5- 2011 . 

By Order and in the name of the Governor ofKarnataka 

(SURESH . B . KRISHNAPPANAVR ) 
PR No . 2716 

Under Secretary to Government 

Energy Department. 


ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ ಶ್ರೇಷ್ಟ ವಿಜ್ಞಾನಿಗಳಿಗೆ ಮತ್ತು ಇಂಜಿನಿಯರುಗಳಿಗೆ 

ರಾಜ್ಯ ಪ್ರಶಸ್ತಿ ನೀಡಲು ಸಮಿತಿಯ ಪುನರ್ ರಚನೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ವಿಯುಇ 9 ವಿಶ್ರಮ 2009, ದಿನಾಂಕ : 20 - 2 - 2009. 

2. ಸರ್ಕಾರಿ ಆದೇಶ ಸಂಖ್ಯೆ : ವಿಯುಇ 9 ವಿಕ್ರಮ 2009 , ದಿನಾಂಕ : 12 - 11 -2009 . 
ಪ್ರಸ್ತಾವನೆ : 

ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಸರ್ಕಾರವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ 
ಸಲ್ಲಿಸುತ್ತಿರುವ ವಿಜ್ಞಾನಿಗಳನ್ನು ಗೌರವಿಸಿ ಪ್ರೋತ್ಸಾಹಿಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಪ್ರೊ . ಸಿ. ಎನ್.ಆರ್.ರಾವ್ , ಪ್ರಧಾನ 
ಮಂತ್ರಿಗಳ ವೈಜ್ಞಾನಿಕ ಸಲಹಾ ಪರಿಷತ್ತಿನ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಸಮಿತಿಯ ಪ್ರಾಧ್ಯಪಕರು ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ 
ನೇಮಿಸಿಸಲಾಗಿತ್ತು ಮತ್ತು ಮೇಲೆ ಓದಲಾದ ( 2) ರ ಆದೇಶದಲ್ಲಿ ಈ ಸಮಿತಿಗೆ 5 ಜನ ಸದಸ್ಯರನ್ನಾಗಿ ನೇಮಿಸಲಾಗಿತ್ತು. ಅವರಲ್ಲಿ ಒಬ್ಬ ಸದಸ್ಯರಾದ 
ಪ್ರೊ . ರೊದ್ದಂ ನರಸಿಂಹ , ಅಧ್ಯಕ್ಷರು , ಇಂಜಿನಿಯರಿಂಗ್ ಮೆಕ್ಯಾನಿಕ್ ವಿಭಾಗ, ಜೆ.ಎನ್. ಸಿ. ಎ.ಎಸ್. ಆರ್. ಜಕ್ಕೂರು, ಬೆಂಗಳೂರು ಇವರ ಬದಲಾಗಿ 
ಪ್ರಸ್ತುತ ಪ್ರೊ . ಎಂ . ಆರ್‌. ಎಸ್‌ . ರಾವ್ , ಅಧ್ಯಕ್ಷರು, ಇಂಜಿನಿಯರಿಂಗ್ ಮೆಕ್ಯಾನಿಕ್ ವಿಭಾಗ, ಜೆ. ಎನ್. ಸಿ. ಎ. ಎಸ್. ಆರ್. ಜಕ್ಕೂರು, ಬೆಂಗಳೂರು ಇವರನ್ನು 
ನೇಮಿಸಿ ಸಮಿತಿ ಪುನರ್ ರಚಿಸಲು ಸರ್ಕಾರವು ತೀರ್ಮಾನಿಸಿದ್ದು, ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ವಿಯು 168 ವಿಕ್ರಮ 2011 , ಬೆಂಗಳೂರು, ದಿನಾಂಕ : 29 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಪ್ರೊ . ಸಿ.ಎನ್. ಆರ್.ರಾವ್‌ರವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ವಿಜ್ಞಾನಿ ಮತ್ತು ಇಂಜಿನಿಯರುಗಳ 
ರಾಜ್ಯ ಪ್ರಶಸ್ತಿಗಳಿಗೆ ಅರ್ಹ ಅಭ್ಯರ್ಥಿಗಳ ಆಯ್ಕೆ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ ರಚಿಸಿ ಆದೇಶಿಸಲಾಗಿದೆ. 
ಪ್ರೊ . ಸಿ.ಎನ್. ಆರ್ . ರಾವ್ 

ಅಧ್ಯಕ್ಷರು 
ಮಾನ್ಯ ಪ್ರಧಾನ ಮಂತ್ರಿಗಳ ವಿಜ್ಞಾನ ಸಲಹಾ ಪರಿಷತ್ತು 
ಭಾರತ ಸರ್ಕಾರ , ನ್ಯಾಷನಲ್ ರೀಸರ್ಚ್ ಪ್ರೊಫೆಸರ್ 
ಮತ್ತು ಗೌರವ ಅಧ್ಯಕ್ಷರು, ಜವಾಹರ್‌ಲಾಲ್ ನೆಹರು 
ವಿಜ್ಞಾನ ಸಂಶೋಧನಾ ಕೇಂದ್ರ, ಬೆಂಗಳೂರು 


೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


2 . 


ಸದಸ್ಯರು 


ಸದಸ್ಯರು 


ಸದಸ್ಯರು 


5. 


ಪ್ರೊ . ಎಂ . ಆರ್‌.ಎಸ್‌ . ರಾವ್, 
ಅಧ್ಯಕ್ಷರು, ಇಂಜಿನಿಯರಿಂಗ್ ಮೆಕ್ಯಾನಿಕ್ ವಿಭಾಗ, 
ಜೆ.ಎನ್. ಸಿ.ಎಸ್. ಆರ್. ಜಕ್ಕೂರು, ಬೆಂಗಳೂರು 
ಪ್ರೊ . ಬಿ . ಜಿ. ಮೂಲಿಮನಿ, ಕುಲಪತಿಗಳು 
ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಗುಲ್ಬರ್ಗಾ , 
ಪ್ರೊ . ಹೆಚ್. ಎ . ರಂಗನಾಥ 
ಎನ್. ಎ.ಎ .ಸಿ. ನಾಗರಭಾವಿ, ಬೆಂಗಳೂರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ , 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಥವಾ 
ಅವರ ಪ್ರತಿನಿಧಿ 
ಪ್ರೊ . ಎಂ .ಎಸ್. ಮೋಹನ್ ಕುಮಾರ್ 
ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ 
ಮತ್ತು ತಂತ್ರವಿದ್ಯಾ ಮಂಡಳಿ, ಭಾರತೀಯ 
ವಿಜ್ಞಾನ ಸಂಸ್ಥೆ ಆವರಣ, ಬೆಂಗಳೂರು 


ಸದಸ್ಯರು 


ಸದಸ್ಯ ಕಾರ್ಯದರ್ಶಿ 


ಈ ಸಮಿತಿಯು ಆದೇಶ ಹೊರಡಿಸಿದ ದಿನಾಂಕದಿಂದ 3 ವರ್ಷದ ಅವಧಿಗೆ ಅಥವಾ ಮುಂದಿನ ಆಯ್ಕೆ ಸಮಿತಿಯ ಪುನರ್ ರಚನೆ 
ಆಗುವವರೆಗೆ ಅಸ್ತಿತ್ವದಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪ್ರಕಾಶ್ ರಾವ್ ಕೇಸರ್‌ಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2717 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ 

ಮತ್ತು ತಂತ್ರಜ್ಞಾನ ಇಲಾಖೆ . 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬಿ. ಟಿ. ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ 2ನೇ ಮತ್ತು ಅಂತಿಮ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 58 ಎಂಡಿಇ 2008 , ದಿನಾಂಕ : 29 - 7 - 2011. 

2. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಇ 2010 ( ಭಾ ), ದಿನಾಂಕ : 3 - 6 - 2010 ಮತ್ತು 

4 -12 - 2010 . 
3. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ) , ದಿನಾಂಕ : 19 - 2 - 2011 ಮತ್ತು ಮಾತಂಇ 

18 ಎಂಡಿಎ 2011 ( ಭಾ ), ದಿನಾಂಕ : 3 - 5 - 2011. 
ಅಪರ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ ಇವರ ಪತ್ರ ಸಂಖ್ಯೆ : ಕೆಬಿಟ್ / ಇಒ 

ಬಿಟಿ/ಬಿಟಿಎಫ್ಎ ಸ್/50/2011 -12, ದಿನಾಂಕ : 29 - 10 - 2011. 
ಪ್ರಸ್ತಾವನೆ : 

ಸಹಸ್ರಮಾನದ ಜೈವಿಕ ನೀತಿ- 2 ರಂತೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು ಸೂಕ್ತ ಪಠ್ಯದೊಂದಿಗೆ 
ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ, ವಿಶೇಷವಾಗಿ ಪದವೀದರರು ಮತ್ತು ಸ್ನಾತಕೋತ್ತರ ಪದವೀದರರು ನೌಕರಿಗೆ ಯೋಗ್ಯವಾದ ಕೌಶಲ್ಯವನ್ನು ಒಳಗೊಂಡ 
ಬಿಟಿ ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಯನ್ನು ರಾಜ್ಯದಲ್ಲಿ ಘೋಷಿಸಿದೆ. 

ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ : 3 -6 - 2010 ಮತ್ತು ದಿನಾಂಕ : 4 -12 - 2010 ರಂದು ಸರ್ಕಾರವು 12 ಬಿಟಿ 
ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಗಾಗಿ ಅನುಮೋದನೆ ನೀಡಲಾಗಿದೆ. 

ಈ ನೀತಿಯಂತೆ ರಾಜ್ಯವು ತನ್ನ ಸಹಕಾರವನ್ನು ಒಂದು ಸಂಸ್ಥೆಗೆ ಗರಿಷ್ಟ ರೂ . 1.00 ಕೋಟಿಯಂತೆ 25 % ರಷ್ಟು ಮೊತ್ತಕ್ಕೆ ಮಿತಿಗೊಳಿಸಿದೆ. 
ಹಾಗೂ ಉಳಿದ 75 % ರಷ್ಟು ಮೊತ್ತವನ್ನು ಸಂಸ್ಥೆಯು ಭರಿಸಬೇಕಾಗಿರುತ್ತದೆ. 

ಓದಲಾದ ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 19 - 2 - 2011 ರಲ್ಲಿ ರೂ . 
ಲಕ್ಷಗಳನ್ನು ಮತ್ತು ಮಾತಂಇ 18 ಎಂಡಿಎ 2011 ( ಭಾ ), ದಿನಾಂಕ : 3 -5 -2011 ರೂ . 325.00 ಲಕ್ಷಗಳನ್ನು ಸರ್ಕಾರವು ಒಟ್ಟು ರೂ . 6.00 
ಕೋಟಿಯ ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಿ ಕೆಬಿಟ್‌ ಸಂಸ್ಥೆಯ ಮೂಲಕ 50 % ರಷ್ಟು ಸಹಕಾರವನ್ನು 12 ಸಂಸ್ಥೆಗಳಿಗೆ ನೀಡಿದೆ. 

ಮೇಲೆ ( 4) ರಲ್ಲಿ ಓದಲಾದ ಅಪರ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ ಇವರ ಪತ್ರ ದಿನಾಂಕ : 29 - 10 - 2011ರಲ್ಲಿ Dayananda Sagar 
Institutions Bangalore ಮತ್ತು M. M . Arts & Sciences College, Sirsi ಈ ಎರಡು ಸಂಸ್ಥೆಗಳು ಉಪಯೋಗಿತಾ ಪತ್ರವನ್ನು ಸಲ್ಲಿಸಿದ್ದು , ಆದ್ದರಿಂದ 
ಎರಡನೇ ಮತ್ತು ಅಂತಿಮ ಕಂತಾದ ರೂ . 50.00 ಲಕ್ಷಗಳಂತೆ ಪ್ರತಿ ಬಿಟಿ. ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 100.00 ಲಕ್ಷಗಳ ಅನುದಾನವನ್ನು ಈ 
ಎರಡು ಸಂಸ್ಥೆಗಳಿಗೆ ಬಿಡುಗಡೆ ಮಾಡಬೇಕೆಂದು ಕೋರಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ 


೧೩೫ 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 18 ಎಂಡಿಎ 2011 , ಬೆಂಗಳೂರು, ದಿನಾಂಕ : 29 -10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ರೂ . 50 .00 ಲಕ್ಷಗಳಂತೆ ಪ್ರತಿ ಬಿಟಿ, ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 
100.00 ಲಕ್ಷಗಳ ( ರೂ . ನೂರು ಲಕ್ಷಗಳು ಮಾತ್ರ) ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಯ ಮೂಲಕ Dayananda Sagar Institutions Bangalore ಮತ್ತು 
M . M . Arts & Sciences College , Sirsi ಸಂಸ್ಥೆಗೆಗಳಿಗೆ ನೀಡಲು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2011 - 12ನೇ ಸಾಲಿನ ಲೆಕ್ಕ ಶೀರ್ಷಿಕೆ “ 3451 - 00 - 090 - 2 - 24 ಬಿಟಿ ಪಾಲಿಸಿ- 059 - ಇತರೆ ಖರ್ಚು ( ಯೋಜನೆ) ” 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು . 

ಈ ಅನುದಾನವನ್ನು ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಬಿಡುಗಡೆ ಮಾಡಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010( ಭಾ ), ದಿನಾಂಕ : 3 - 6 - 2010 ಮತ್ತು ದಿನಾಂಕ : 
4 - 12 - 2010ರಲ್ಲಿನ ಷರತ್ತುಗಳನ್ನು ಶೈಕ್ಷಣಿಕ ಸಂಸ್ಥೆಗಳು ಅನುಸರಣೆ ಮಾಡಿದ ನಂತರ ಕೆಬಿಟ್ಸ್ ಸಂಸ್ಥೆಯು 
ಅನುದಾನವನ್ನು ಬಿಡುಗಡೆ ಮಾಡತಕ್ಕದ್ದು. 
ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , 
ಇವರು ನಿರ್ದೆಶಕರು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , ಇವರ ಮೇಲು ಸಹಿ 
ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಕೆಬಿಟ್ಸ್ ಸಂಸ್ಥೆಗೆ ವಿತರಿಸತಕ್ಕದ್ದು. 
ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ , ಇವರು ಈ ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾದೃಢೀಕರಣ 
ಪತ್ರಗಳನ್ನು ನಿಗಧಿತ ನಮೂನೆಯಲ್ಲಿ ಪಡೆದು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 

ಇಲಾಖೆ, ಇವರ ಮೂಲಕ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ-1 ಟಿಎಫ್ ಪಿ 2008, ದಿನಾಂಕ : 16 -5 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ. ರಾಮಕೃಷ್ಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ 

ಮತ್ತು ತಂತ್ರಜ್ಞಾನ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬಿ. ಟಿ. ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ 2ನೇ ಮತ್ತು ಅಂತಿಮ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 58 ಎಂಡಿಎ 2008, ದಿನಾಂಕ : 29 - 7 - 2011. 

2 . ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 3 - 6 -2010 ಮತ್ತು 

4 - 12 - 2010 . 
ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010( ಭಾ ), ದಿನಾಂಕ : 19 - 2 - 2011 ಮತ್ತು ಮಾತಂಇ 

18 ಎಂಡಿಎ 2011 ( ಭಾ ), ದಿನಾಂಕ : 3 - 5 - 2011 . 
4. ಅಪರ ವ್ಯವಸ್ಥಾಪಕ ನಿರ್ದೆಶಕರು , ಕೆಬಿಟ್ ಇವರ ಪತ್ರ ಸಂಖ್ಯೆ : ಕೆಬಿಟ್ / ಇಒ- ಬಿಟಿ/ 

ಬಿಟಿಎಫ್‌ಎಸ್ / 47 /2011 - 12 , ದಿನಾಂಕ : 24 - 10 - 2011 . 
ಪ್ರಸ್ತಾವನೆ : 

ಸಹಸ್ರಮಾನದ ಜೈವಿಕ ನೀತಿ-2 ರಂತೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು ಸೂಕ್ತ ಪಠ್ಯದೊಂದಿಗೆ 
ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ, ವಿಶೇಷವಾಗಿ ಪದವೀದರರು ಮತ್ತು ಸ್ನಾತಕೋತ್ತರ ಪದವೀದರರು ನೌಕರಿಗೆ ಯೋಗ್ಯವಾದ ಕೌಶಲ್ಯವನ್ನು ಒಳಗೊಂಡ 
ಬಿಟಿ ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಯನ್ನು ರಾಜ್ಯದಲ್ಲಿ ಘೋಷಿಸಿದೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ : 3 - 6 - 2010 ಮತ್ತು ದಿನಾಂಕ : 4 - 12 - 2010 ರಂದು ಸರ್ಕಾರವು 12 ಬಿಟಿ 
ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಗಾಗಿ ಅನುಮೋದನೆ ನೀಡಲಾಗಿದೆ . 

ಈ ನೀತಿಯಂತೆ ರಾಜ್ಯವು ತನ್ನ ಸಹಕಾರವನ್ನು ಒಂದು ಸಂಸ್ಥೆಗೆ ಗರಿಷ್ಟ ರೂ . 1.00 ಕೋಟಿಯಂತೆ 25 % ರಷ್ಟು ಮೊತ್ತಕ್ಕೆ ಮಿತಿಗೊಳಿಸಿದೆ. 
ಹಾಗೂ ಉಳಿದ 75% ರಷ್ಟು ಮೊತ್ತವನ್ನು ಸಂಸ್ಥೆಯು ಭರಿಸಬೇಕಾಗಿರುತ್ತದೆ. 

ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 19 -2 -2011 ರಲ್ಲಿ ರೂ . 
275.00 ಲಕ್ಷಗಳನ್ನು ಮತ್ತು ಮಾತಂಇ 18 ಎಂಡಿಎ 2011( ಭಾ ), ದಿನಾಂಕ : 3 -5 - 2011 ರೂ . 325.00 ಲಕ್ಷಗಳನ್ನು ಸರ್ಕಾರವು ಒಟ್ಟು ರೂ . 6.00 
ಕೋಟಿಯ ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಿ ಕೆಬಿಟ್ಸ್ ಸಂಸ್ಥೆಯ ಮೂಲಕ 50 % ರಷ್ಟು ಸಹಕಾರವನ್ನು 12 ಸಂಸ್ಥೆಗಳಿಗೆ ನೀಡಿದೆ. 

ಮೇಲೆ (4)ರಲ್ಲಿ ಓದಲಾದ ಅಪರ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ ಇವರ ಪತ್ರ ದಿನಾಂಕ : 24 -10 - 2011ರಲ್ಲಿ Probiosys , Bangalore 
ಮತ್ತು Maharani Lakshmi Ammanni College for Women , Bangalore ಈ ಎರಡು ಸಂಸ್ಥೆಗಳು ಉಪಯೋಗಿತಾ ಪತ್ರವನ್ನು ಸಲ್ಲಿಸಿದ್ದು, ಆದ್ದರಿಂದ 


೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಎರಡನೇ ಮತ್ತು ಅಂತಿಮ ಕಂತಾದ ರೂ . 50.00 ಲಕ್ಷಗಳಂತೆ ಪ್ರತಿ ಬಿಟಿ.ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 100.00 ಲಕ್ಷಗಳ ಅನುದಾನವನ್ನು ಈ 
ಎರಡು ಸಂಸ್ಥೆಗಳಿಗೆ ಬಿಡುಗಡೆ ಮಾಡಬೇಕೆಂದು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 18 ಎಂಡಿಎ 2011, ಬೆಂಗಳೂರು, ದಿನಾಂಕ : 24 -10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ರೂ . 50.00 ಲಕ್ಷಗಳಂತೆ ಪ್ರತಿ ಬಿಟಿ, ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 
100 .00 ಲಕ್ಷಗಳ ( ರೂ . ನೂರು ಲಕ್ಷಗಳು ಮಾತ್ರ) ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಯ ಮೂಲಕ Probiosys , Bangalore ಮತ್ತು Maharani 
Lakshmi Ammanni College for Women, Bangalore ಸಂಸ್ಥೆಗಳಿಗೆ ನೀಡಲು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ಮಂಜೂರಾತಿ 
ನೀಡಿದೆ. 

ಈ ವೆಚ್ಚವನ್ನು 2011 - 12ನೇ ಸಾಲಿನ ಲೆಕ್ಕ ಶೀರ್ಷಿಕೆ “ 3451 - 00 - 090 - 2 - 24 ಬಿಟಿ ಪಾಲಿಸಿ- 059 - ಇತರೆ ಖರ್ಚು (ಯೋಜನೆ) ” 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಈ ಅನುದಾನವನ್ನು ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಬಿಡುಗಡೆ ಮಾಡಲಾಗಿದೆ. 
1. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ: 3 - 6 - 2010 ಮತ್ತು ದಿನಾಂಕ : 
4 -12 - 2010ರಲ್ಲಿನ ಷರತ್ತುಗಳನ್ನು ಶೈಕ್ಷಣಿಕ ಸಂಸ್ಥೆಗಳು ಅನುಸರಣೆ ಮಾಡಿದ ನಂತರ ಕೆಬಿಟ್ಸ್ ಸಂಸ್ಥೆಯು 
ಅನುದಾನವನ್ನು ಬಿಡುಗಡೆ ಮಾಡತಕ್ಕದ್ದು. 
ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , 
ಇವರು ನಿರ್ದೆಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , ಇವರ ಮೇಲು ಸಹಿ 

ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಕೆಬಿಟ್‌ ಸಂಸ್ಥೆಗೆ ವಿತರಿಸತಕ್ಕದ್ದು . 
3. ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್, ಇವರು ಈ ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾದೃಢೀಕರಣ 

ಪತ್ರಗಳನ್ನು ನಿಗಧಿತ ನಮೂನೆಯಲ್ಲಿ ಪಡೆದು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 

ಇಲಾಖೆ, ಇವರ ಮೂಲಕ ಸಲ್ಲಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ-1 ಟಿಎಫ್ ಪಿ 2008 , ದಿನಾಂಕ : 16 - 5 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ. ರಾಮಕೃಷ್ಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ 

ಮತ್ತು ತಂತ್ರಜ್ಞಾನ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬಿ. ಟಿ. ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ 2ನೇ ಮತ್ತು ಅಂತಿಮ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 58 ಎಂಡಿಎ 2008, ದಿನಾಂಕ : 29 -7 -2011. 

2 . ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 3 - 6 - 2010 ಮತ್ತು 

4 -12 - 2010. 
ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 19 - 2 - 2011 ಮತ್ತು 

ಮಾತಂಇ 18 ಎಂಡಿಎ 2011 ( ಭಾ ), ದಿನಾಂಕ : 3 - 5 -2011. 
4. ಅಪರ ವ್ಯವಸ್ಥಾಪಕ ನಿರ್ದೆಶಕರು, ಕೆಬಿಟ್ ಇವರ ಪತ್ರ ಸಂಖ್ಯೆ : ಕೆಬಿಟ್/ ಇಒ - ಬಿಟಿ/ 

ಬಿಟಿಎಫ್‌ಎಸ್ /46/2011 - 12, ದಿನಾಂಕ : 22 -10 - 2011 . 
ಪ್ರಸ್ತಾವನೆ : 

ಸಹಸ್ರಮಾನದ ಜೈವಿಕ ನೀತಿ- 2 ರಂತೆ ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು ಸೂಕ್ತ ಪಠ್ಯದೊಂದಿಗೆ 
ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ, ವಿಶೇಷವಾಗಿ ಪದವೀದರರು ಮತ್ತು ಸ್ನಾತಕೋತ್ತರ ಪದವೀದರರು ನೌಕರಿಗೆ ಯೋಗ್ಯವಾದ ಕೌಶಲ್ಯವನ್ನು ಒಳಗೊಂಡ 
ಬಿಟಿ ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಯನ್ನು ರಾಜ್ಯದಲ್ಲಿ ಘೋಷಿಸಿದೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ : 3 - 6 - 2010 ಮತ್ತು ದಿನಾಂಕ : 4 - 12 - 2010 ರಂದು ಸರ್ಕಾರವು 12 ಬಿಟಿ 
ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಗಾಗಿ ಅನುಮೋದನೆ ನೀಡಲಾಗಿದೆ. 

ಈ ನೀತಿಯಂತೆ ರಾಜ್ಯವು ತನ್ನ ಸಹಕಾರವನ್ನು ಒಂದು ಸಂಸ್ಥೆಗೆ ಗರಿಷ್ಟ ರೂ . 1.00 ಕೋಟಿಯಂತೆ 25 % ರಷ್ಟು ಮೊತ್ತಕ್ಕೆ ಮಿತಿಗೊಳಿಸಿದೆ. 
ಹಾಗೂ ಉಳಿದ 75 % ರಷ್ಟು ಮೊತ್ತವನ್ನು ಸಂಸ್ಥೆಯು ಭರಿಸಬೇಕಾಗಿರುತ್ತದೆ. 


ಭಾಗ - ೧ 


1, 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೯ , ೨೦೧೨ 

೧೩೭ 
ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 19 - 2 - 2011 ರಲ್ಲಿ ರೂ . 
275.00 ಲಕ್ಷಗಳನ್ನು ಮತ್ತು ಮಾತಂಇ 18 ಎಂಡಿಎ 2011 ( ಭಾ ), ದಿನಾಂಕ : 3 - 5 - 2011 ರೂ . 325.00 ಲಕ್ಷಗಳನ್ನು ಸರ್ಕಾರವು ಒಟ್ಟು ರು . 6.00 
ಕೋಟಿಯ ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಿ ಕೆಬಿಟ್ಸ್ ಸಂಸ್ಥೆಯ ಮೂಲಕ 50 % ರಷ್ಟು ಸಹಕಾರವನ್ನು 12 ಸಂಸ್ಥೆಗಳಿಗೆ ನೀಡಿದೆ. 

ಮೇಲೆ ( 4) ರಲ್ಲಿ ಓದಲಾದ ಅಪರ ವ್ಯವಸ್ಥಾಪಕ ನಿರ್ದೆಶಕರು, ಕೆಬಿಟ್ ಇವರ ಪತ್ರ ದಿನಾಂಕ : 22 - 10 - 2011ರಲ್ಲಿ The Oxford college 
of Science, Bangalore ಮತ್ತು PES Institute of Technology, Bangalore ಈ ಎರಡು ಸಂಸ್ಥೆಗಳು ಉಪಯೋಗಿತಾ ಪತ್ರವನ್ನು ಸಲ್ಲಿಸಿದ್ದು, 
ಆದ್ದರಿಂದ ಎರಡನೇ ಮತ್ತು ಅಂತಿಮ ಕಂತಾದ ರೂ . 50.00 ಲಕ್ಷಗಳಂತೆ ಪ್ರತಿ ಬಿಟಿ. ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 100.00 ಲಕ್ಷಗಳ 
ಅನುದಾನವನ್ನು ಈ ಎರಡು ಸಂಸ್ಥೆಗಳಿಗೆ ಬಿಡುಗಡೆ ಮಾಡಬೇಕೆಂದು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 18 ಎಂಡಿಎ 2011 , ಬೆಂಗಳೂರು, ದಿನಾಂಕ : 22 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ರೂ . 50.00 ಲಕ್ಷಗಳಂತೆ ಪ್ರತಿ ಬಿಟಿ, ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 
100.00 ಲಕ್ಷಗಳ ( ರೂ . ನೂರು ಲಕ್ಷಗಳು ಮಾತ್ರ) ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಯ ಮೂಲಕ The Oxford college of Science, Bangalore ಮತ್ತು 
PES Institute of Technology , Bangalore ಸಂಸ್ಥೆಗಳಿಗೆ ನೀಡಲು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2011- 12ನೇ ಸಾಲಿನ ಲೆಕ್ಕ ಶೀರ್ಷಿಕೆ “ 3451 - 00 - 090 -2 - 24 ಬಿಟಿ ಪಾಲಿಸಿ- 059 - ಇತರೆ ಖರ್ಚು (ಯೋಜನೆ)” 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಈ ಅನುದಾನವನ್ನು ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಬಿಡುಗಡೆ ಮಾಡಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ: 3 - 6 - 2010 ಮತ್ತು ದಿನಾಂಕ : 
4 - 12 - 2010ರಲ್ಲಿನ ಷರತ್ತುಗಳನ್ನು ಶೈಕ್ಷಣಿಕ ಸಂಸ್ಥೆಗಳು ಅನುಸರಣೆ ಮಾಡಿದ ನಂತರ ಕೆಬಿಟ್ಸ್ ಸಂಸ್ಥೆಯು 
ಅನುದಾನವನ್ನು ಬಿಡುಗಡೆ ಮಾಡತಕ್ಕದ್ದು. 
ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ, ಇವರ ಮೇಲು ಸಹಿ 
ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಕೆಬಿಟ್ಸ್ ಸಂಸ್ಥೆಗೆ ವಿತರಿಸತಕ್ಕದ್ದು. 
ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್, ಇವರು ಈ ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾದೃಢೀಕರಣ 
ಪತ್ರಗಳನ್ನು ನಿಗಧಿತ ನಮೂನೆಯಲ್ಲಿ ಪಡೆದು ನಿರ್ದೇಶಕರು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 

ಇಲಾಖೆ, ಇವರ ಮೂಲಕ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ-1 ಟಿಎಫ್ ಪಿ 2008, ದಿನಾಂಕ : 16 -5 - 2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ. ರಾಮಕೃಷ್ಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ 

ಮತ್ತು ತಂತ್ರಜ್ಞಾನ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬಿ. ಟಿ. ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ 2ನೇ ಮತ್ತು ಅಂತಿಮ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 58 ಎಂಡಿಎ 2008, ದಿನಾಂಕ : 29 - 7 - 2011 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 3 - 6 - 2010 ಮತ್ತು 

4 - 12 - 2010. 
3. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 19 - 2 -2011 ಮತ್ತು ಮಾತಂಇ 

18 ಎಂಡಿಎ 2011 ( ಭಾ ), ದಿನಾಂಕ : 3 - 5 - 2011. 
ಅಪರ ವ್ಯವಸ್ಥಾಪಕ ನಿರ್ದೆಶಕರು , ಕೆಬಿಟ್ ಇವರ ಪತ್ರ ಸಂಖ್ಯೆ : ಕೆಬಿಟ್ / ಇಒ - ಬಿಟಿ/ ಬಿಟಿಎಫ್‌ಎಸ್ / 

48/2011 -12, ದಿನಾಂಕ : 26 - 10 - 2011. 
ಪ್ರಸ್ತಾವನೆ : 

ಸಹಸ್ರಮಾನದ ಜೈವಿಕ ನೀತಿ-2 ರಂತೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು ಸೂಕ್ತ ಪಠ್ಯದೊಂದಿಗೆ 
ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ, ವಿಶೇಷವಾಗಿ ಪದವೀದರರು ಮತ್ತು ಸ್ನಾತಕೋತ್ತರ ಪದವೀದರರು ನೌಕರಿಗೆ ಯೋಗ್ಯವಾದ ಕೌಶಲ್ಯವನ್ನು ಒಳಗೊಂಡ 
ಬಿಟಿ ಫಿನಿಷಿಂಗ್‌ ಸ್ಕೂಲ್‌ನ ಸ್ಥಾಪನೆಯನ್ನು ರಾಜ್ಯದಲ್ಲಿ ಘೋಷಿಸಿದೆ. 


4 , 


ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ : 3 - 6 - 2010 ಮತ್ತು ದಿನಾಂಕ : 4 - 12 - 2010 ರಂದು ಸರ್ಕಾರವು 12 ಬಿಟಿ 
ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಗಾಗಿ ಅನುಮೋದನೆ ನೀಡಲಾಗಿದೆ. 


೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


ಈ ನೀತಿಯಂತೆ ರಾಜ್ಯವು ತನ್ನ ಸಹಕಾರವನ್ನು ಒಂದು ಸಂಸ್ಥೆಗೆ ಗರಿಷ್ಠ ರೂ . 1.00 ಕೋಟಿಯಂತೆ 25 % ರಷ್ಟು ಮೊತ್ತಕ್ಕೆ ಮಿತಿಗೊಳಿಸಿದೆ. 
ಹಾಗೂ ಉಳಿದ 75 % ರಷ್ಟು ಮೊತ್ತವನ್ನು ಸಂಸ್ಥೆಯು ಭರಿಸಬೇಕಾಗಿರುತ್ತದೆ. 

ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 19 - 2 - 2011 ರಲ್ಲಿ ರೂ . 
275.00 ಲಕ್ಷಗಳನ್ನು ಮತ್ತು ಮಾತಂಇ 18 ಎಂಡಿಇ 2011( ಭಾ ), ದಿನಾಂಕ : 3 - 5 - 2011 ರೂ . 325.00 ಲಕ್ಷಗಳನ್ನು ಸರ್ಕಾರವು ಒಟ್ಟು ರು . 6.00 
ಕೋಟಿಯ ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಿ ಕೆಬಿಟ್ಸ್ ಸಂಸ್ಥೆಯ ಮೂಲಕ 50 % ರಷ್ಟು ಸಹಕಾರವನ್ನು 12 ಸಂಸ್ಥೆಗಳಿಗೆ ನೀಡಿದೆ. 

ಮೇಲೆ ( 4 ) ರಲ್ಲಿ ಓದಲಾದ ಅಪರ ವ್ಯವಸ್ಥಾಪಕ ನಿರ್ದೆಶಕರು, ಕೆಬಿಟ್ ಇವರ ಪತ್ರ ದಿನಾಂಕ : 26 - 10 - 2011ರಲ್ಲಿ JSS College of Arts, 
Commerce abnd Science, Mysore ಮತ್ತು Vishweshwaraiah College of Applied Science, Gulbarga ಈ ಎರಡು ಸಂಸ್ಥೆಗಳು ಉಪಯೋಗಿತಾ 
ಪತ್ರವನ್ನು ಸಲ್ಲಿಸಿದ್ದು, ಆದ್ದರಿಂದ ಎರಡನೇ ಮತ್ತು ಅಂತಿಮ ಕಂತಾದ ರೂ . 50.00 ಲಕ್ಷಗಳಂತೆ ಪ್ರತಿ ಬಿಟಿ. ಫಿನಿಷಿಂಗ್ ಸ್ಕೂಲ್‌ಗೆ 

ಒಟ್ಟು ರೂ . 100. 00 
ಲಕ್ಷಗಳ ಅನುದಾನವನ್ನು ಈ ಎರಡು ಸಂಸ್ಥೆಗಳಿಗೆ ಬಿಡುಗಡೆ ಮಾಡಬೇಕೆಂದು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 18 ಎಂಡಿಎ 2011 , ಬೆಂಗಳೂರು, ದಿನಾಂಕ : 26 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ರೂ . 50 .00 ಲಕ್ಷಗಳಂತೆ ಪ್ರತಿ ಬಿಟಿ , ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 
100.00 ಲಕ್ಷಗಳ ( ರೂ . ನೂರು ಲಕ್ಷಗಳು ಮಾತ್ರ) ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಯ ಮೂಲಕ JSS College of Arts , Commerce abnd Science, 
Mysore ಮತ್ತು Vishweshwariah College of Applied Science , Gulbarga ಸಂಸ್ಥೆಗಳಿಗೆ ನೀಡಲು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2011 - 12ನೇ ಸಾಲಿನ ಲೆಕ್ಕ ಶೀರ್ಷಿಕೆ “3451 - 00 - 090 - 2 - 24 ಬಿಟಿ ಪಾಲಿಸಿ - 059 - ಇತರೆ ಖರ್ಚು ( ಯೋಜನೆ) ” 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಈ ಅನುದಾನವನ್ನು ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಬಿಡುಗಡೆ ಮಾಡಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ: 3 - 6 - 2010 ಮತ್ತು ದಿನಾಂಕ : 
4 -12 - 2010ರಲ್ಲಿನ ಷರತ್ತುಗಳನ್ನು ಶೈಕ್ಷಣಿಕ ಸಂಸ್ಥೆಗಳು ಅನುಸರಣೆ ಮಾಡಿದ ನಂತರ ಕೆಬಿಟ್ಸ್ ಸಂಸ್ಥೆಯು 
ಅನುದಾನವನ್ನು ಬಿಡುಗಡೆ ಮಾಡತಕ್ಕದ್ದು. 
ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , ಇವರ ಮೇಲು ಸಹಿ 
ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಕೆಬಿಟ್ಸ್ ಸಂಸ್ಥೆಗೆ ವಿತರಿಸತಕ್ಕದ್ದು. 
ವ್ಯವಸ್ಥಾಪಕ ನಿರ್ದೆಶಕರು, ಕೆಬಿಟ್, ಇವರು ಈ ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾದೃಢೀಕರಣ 
ಪತ್ರಗಳನ್ನು ನಿಗಧಿತ ನಮೂನೆಯಲ್ಲಿ ಪಡೆದು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 

ಇಲಾಖೆ, ಇವರ ಮೂಲಕ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ- 1 ಟಿಎಫ್ ಪಿ 2008, ದಿನಾಂಕ : 16 -5 - 2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ. ರಾಮಕೃಷ್ಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ 

ಮತ್ತು ತಂತ್ರಜ್ಞಾನ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬಿ. ಟಿ. ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ 2ನೇ ಮತ್ತು ಅಂತಿಮ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 58 ಎಂಡಿಇ 2008, ದಿನಾಂಕ : 29 - 7 - 2011 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ) , ದಿನಾಂಕ : 3 - 6 - 2010 ಮತ್ತು 

4 -12 - 2010. 
3, ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಇ 2010 ( ಭಾ ), ದಿನಾಂಕ : 19 - 2 - 2011 ಮತ್ತು ಮಾತಂಇ 
_ 18 ಎಂಡಿಎ 2011 ( ಭಾ ), ದಿನಾಂಕ : 3 - 5 - 2011 . 
ಅಪರ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ ಇವರ ಪತ್ರ ಸಂಖ್ಯೆ : ಕೆಬಿಟ್ / ಇಒ - ಬಿಟಿ/ ಬಿಟಿಎಫ್ಎಸ್/ 

49 /2011 - 12 , ದಿನಾಂಕ : 28 - 10 -2011 . 
ಪ್ರಸ್ತಾವನೆ : 

ಸಹಸ್ರಮಾನದ ಜೈವಿಕ ನೀತಿ- 2 ರಂತೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು ಸೂಕ್ತ ಪಠ್ಯದೊಂದಿಗೆ 
ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ, ವಿಶೇಷವಾಗಿ ಪದವೀದರರು ಮತ್ತು ಸ್ನಾತಕೋತ್ತರ ಪದವೀದರರು ನೌಕರಿಗೆ ಯೋಗ್ಯವಾದ ಕೌಶಲ್ಯವನ್ನು ಒಳಗೊಂಡ 
ಬಿಟಿ ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಯನ್ನು ರಾಜ್ಯದಲ್ಲಿ ಘೋಷಿಸಿದೆ. 


4 , 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೩೯ 


ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ : 3 - 6 -2010 ಮತ್ತು ದಿನಾಂಕ: 4 - 12 -2010 ರಂದು ಸರ್ಕಾರವು 12 ಬಿಟಿ 
ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಗಾಗಿ ಅನುಮೋದನೆ ನೀಡಲಾಗಿದೆ. 

ಈ ನೀತಿಯಂತೆ ರಾಜ್ಯವು ತನ್ನ ಸಹಕಾರವನ್ನು ಒಂದು ಸಂಸ್ಥೆಗೆ ಗರಿಷ್ಟ ರೂ . 1.00 ಕೋಟಿಯಂತೆ 25 % ರಷ್ಟು ಮೊತ್ತಕ್ಕೆ ಮಿತಿಗೊಳಿಸಿದೆ. 
ಹಾಗೂ ಉಳಿದ 75 % ರಷ್ಟು ಮೊತ್ತವನ್ನು ಸಂಸ್ಥೆಯು ಭರಿಸಬೇಕಾಗಿರುತ್ತದೆ. 

ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ : 19 - 2 - 2011 ರಲ್ಲಿ ರೂ . 
275.00 ಲಕ್ಷಗಳನ್ನು ಮತ್ತು ಮಾತಂಇ 18 ಎಂಡಿಎ 2011( ಭಾ ), ದಿನಾಂಕ : 3 -5 -2011 ರೂ . 325.00 ಲಕ್ಷಗಳನ್ನು ಸರ್ಕಾರವು ಒಟ್ಟು ರು . 6. 00 
ಕೋಟಿಯ ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಿ ಕೆಬಿಟ್ಸ್ ಸಂಸ್ಥೆಯ ಮೂಲಕ 50 % ರಷ್ಟು ಸಹಕಾರವನ್ನು 12 ಸಂಸ್ಥೆಗಳಿಗೆ ನೀಡಿದೆ . 

ಮೇಲೆ ( 4) ರಲ್ಲಿ ಓದಲಾದ ಅಪರ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ ಇವರ ಪತ್ರ ದಿನಾಂಕ : 28 -10 - 2011ರಲ್ಲಿ Manipal Life 
Sciences Centre ,Manipal 2050 Padmashree Institute ofManagement and Sciences , Bangalore 81 WoTo Jo 777840 evaaisengo 
ಪತ್ರವನ್ನು ಸಲ್ಲಿಸಿದ್ದು , ಆದ್ದರಿಂದ ಎರಡನೇ ಮತ್ತು ಅಂತಿಮ ಕಂತಾದ ರೂ . 50. 00 ಲಕ್ಷಗಳಂತೆ ಪ್ರತಿ ಬಿಟಿ. ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 100.00 
ಲಕ್ಷಗಳ ಅನುದಾನವನ್ನು ಈ ಎರಡು ಸಂಸ್ಥೆಗಳಿಗೆ ಬಿಡುಗಡೆ ಮಾಡಬೇಕೆಂದು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಅನುದಾನವನ್ನು ಕೆಬಿಟ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 18 ಎಂಡಿಎ 2011 , ಬೆಂಗಳೂರು, ದಿನಾಂಕ : 28 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ರೂ . 50 . 00 ಲಕ್ಷಗಳಂತೆ ಪ್ರತಿ ಬಿಟಿ, ಫಿನಿಷಿಂಗ್ ಸ್ಕೂಲ್‌ಗೆ ಒಟ್ಟು ರೂ . 
100 .00 ಲಕ್ಷಗಳ ( ರೂ . ನೂರು ಲಕ್ಷಗಳು ಮಾತ್ರ) ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಯ ಮೂಲಕ Manipal Life Sciences Centre, Manipal ಮತ್ತು 
Padmashree Institute of Management and Sciences, Bangalore ಸಂಸ್ಥೆಗಳಿಗೆ ನೀಡಲು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ಮಂಜೂರಾತಿ 
ನೀಡಿದೆ. 

ಈ ವೆಚ್ಚವನ್ನು 2011- 12ನೇ ಸಾಲಿನ ಲೆಕ್ಕ ಶೀರ್ಷಿಕೆ “3451 - 00 - 090 - 2 - 24 ಬಿಟಿ ಪಾಲಿಸಿ - 059 - ಇತರೆ ಖರ್ಚು (ಯೋಜನೆ) ” 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಈ ಅನುದಾನವನ್ನು ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಬಿಡುಗಡೆ ಮಾಡಲಾಗಿದೆ. 
1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ: 3 - 6 - 2010 ಮತ್ತು ದಿನಾಂಕ : 

4 -12 -2010ರಲ್ಲಿನ ಷರತ್ತುಗಳನ್ನು ಶೈಕ್ಷಣಿಕ ಸಂಸ್ಥೆಗಳು ಅನುಸರಣೆ ಮಾಡಿದ ನಂತರ ಕೆಬಿಟ್ಸ್ ಸಂಸ್ಥೆಯು 

ಅನುದಾನವನ್ನು ಬಿಡುಗಡೆ ಮಾಡತಕ್ಕದ್ದು. 
2. ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ, 

ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , ಇವರ ಮೇಲು ಸಹಿ 

ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಕೆಬಿಟ್ಸ್ ಸಂಸ್ಥೆಗೆ ವಿತರಿಸತಕ್ಕದ್ದು. 
3. ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್, ಇವರು ಈ ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾ ದೃಢೀಕರಣ 

ಪತ್ರಗಳನ್ನು ನಿಗಧಿತ ನಮೂನೆಯಲ್ಲಿ ಪಡೆದು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, 

ಇವರ ಮೂಲಕ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ- 1 ಟಿಎಫ್ ಪಿ 2008, ದಿನಾಂಕ : 16 -5 -2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ. ರಾಮಕೃಷ್ಣಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2718 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗು ವಿಜ್ಞಾನ 

ಮತ್ತು ತಂತ್ರಜ್ಞಾನ ಇಲಾಖೆ. 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಮೈಸೂರು ಮಹಾನಗರಪಾಲಿಕೆ - ಮುಖ್ಯ ಮಂತ್ರಿಗಳ ನಗರೋತ್ಥಾನ ಯೋಜನೆ ಅಡಿ ರೂ . 100 ಕೋಟಿ ವಿಶೇಷ 

ಅನುದಾನದಲ್ಲಿ 2ನೇ ಹಂತದ ಕ್ರಿಯ ಯೋಜನೆಯ ಪಟ್ಟಿಗೆ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ನಅಇ 167 ಎಸಿಬಿ 2010 , ದಿನಾಂಕ : 13 - 08 -2010 . 

2. ಸರ್ಕಾರದ ಸುತ್ತೋಲೆ ಸಂಖ್ಯೆ : ನಅಇ 167 ಎಸಿಬಿ 2010, ದಿನಾಂಕ: 24 - 08 - 2010. 
3. ಆಯುಕ್ತರು , ಪೌರಾಡಳಿತ ನಿರ್ದೇಶನಾಲಯ ಇವರ ಸಂಖ್ಯೆ ಇವರ ಪತ್ರ ಸಂಖ್ಯೆ : ಮೌನಿ/ ತಾಂತ್ರಿಕ/ ಮೈಸೂರು/ 16 

( ಭಾಗ - 6)/2009 - 10 ದಿನಾಂಕ : 19 - 08 - 2011. 
4. ಸರ್ಕಾರದ ಅಧಿಸೂಚನೆ ಶ೦ಖ್ಯೆ : ಸಿಆಸುಇ 20 ಇಜಿವಿ 2009 (4), ದಿನಾಂಕ 13 - 07 - 2009. 

5. ಸರ್ಕಾರದ ಆದೇಶ ಸಂಖ್ಯೆ : ನಅಇ 108 ಎಸಿಎಂ 2010 , ದಿನಾಂಕ : 13 - 08 - 2010 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 13 - 08 - 2010 ರ ಸರ್ಕಾರದ ಆದೇಶದಲ್ಲಿ ಮೈಸೂರು ಮಹಾನಗರಪಾಲಿಕೆ ಸೇರಿದಂತೆ ರಾಜ್ಯದ 7 
ಮಹಾನಗರಪಾಲಿಕೆಗಳಲ್ಲಿ ಮುಖ್ಯ ಮಂತ್ರಿಗಳ ನಗರೋತ್ಥಾನ :ಯೋಜನೆ ಅಡಿ ರೂ . 100 ಕೋಟಿ ವಿಶೇಷ ಅನುದಾನದಲ್ಲಿ 2ನೇ ಹಂತದಲ್ಲಿ ಅಭಿವೃದ್ಧಿ 


೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಕಾಮಗಾರಿಗಳನ್ನು ತೆಗೆದುಕೊಳ್ಳಲು 2011 -12 ರಿಂದ 2013 -14 ರ ಆರ್ಥಿಕ ವರ್ಷಗಳಲ್ಲಿ ಪ್ರತಿ ಮಹಾನಗರಪಾಲಿಕೆಗೆ ತಲಾ ರೂ . 100 ಕೋಟಿಯಂತೆ 
ಒಟ್ಟಾರೆ ರೂ . 700 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ. 

2 . ಮೇಲೆ (2 ) ರಲ್ಲಿ ಓದಲಾದ ದಿನಾಂಕ : 24 - 08 - 2010 ರ ಸರ್ಕಾರದ ಸುತ್ತೋಲೆಯಲ್ಲಿ ರಾಜ್ಯ 7 ಮಹಾನಗರಪಾಲಿಕೆಗಳಲ್ಲಿ 2ನೇ 
ಹಂತದಲ್ಲಿ ತೆಗೆದುಕೊಳ್ಳಲು ಉದ್ದೇಶಿಸಲಾಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಆಯ್ಕೆ ಮಾಡುವುದಕ್ಕೆ ಮತ್ತು ಅನುಷ್ಠಾನಗೊಳಿಸುವುದಕ್ಕೆ 
ಸಂಬಂಧಪಟ್ಟಂತೆ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಲಾಗಿದೆ. 

ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ ಇವರ ದಿನಾಂಕ : 19 - 08 - 2011 ರ ಪತ್ರದಲ್ಲಿ ಮೈಸೂರು 
ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ರೂ . 100 ಕೋಟಿ ವಿಶೇಷ ಅನುದಾನ ಯೋಜನೆಯ ಅಡಿ 2ನೇ ಹಂತದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಅಭಿವೃದ್ಧಿ 
ಕಾಮಗಾರಿಗಳ ಕ್ರಿಯಾಯೋಜನೆ ಪಟ್ಟಿಗೆ ಅನುಮೋದನೆ ನೀಡುವಂತೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಅದರಂತೆ ಈಗ ಸರ್ಕಾರದ ಅನುಮೋದನೆ 
ಕೋರಿ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ಅನುದಾನ ಹಂಚಿಕೆಯನ್ನು ಮಾರ್ಗಸೂಚಿಗಳಿಗೆ ಹೋಲಿಸಿದಾಗ ಅದು ಕೆಳಕಂಡಂತೆ ಇರುತ್ತದೆಂದು ವರದಿ 
ಮಾಡಲಾಗಿದೆ : 

( ಮೊತ್ತ ಲಕ್ಷ ರೂ .ಗಳಲ್ಲಿ) 
24 - 08 - 2010ರ 

ಮೈಸೂರು 
ಸುತ್ತೋಲೆಯಂತೆ 

ಮಹಾನಗರ 
ಕಾಮಗಾರಿಗಳ ಸ್ವರೂಪ 

ನಿಗದಿಪಡಿಸಿರುವ 

ವ್ಯತ್ಯಾಸ 
ಸಂಖ್ಯೆ 

ಪಾಲಿಕೆ 
ಕನಿಷ್ಟ/ ಗರಿಷ್ಠ 

ಪ್ರಸ್ತಾವನೆ 


ಕ್ರಮ 


ಮಿತಿ 


ರಸ್ತೆಗಳು , ರಸ್ತೆ ಬದಿ ಚರಂಡಿಗಳ ಅಭಿವೃದ್ಧಿ, ಪಾದಚಾರಿ ಮಾರ್ಗ ಮತ್ತು ಪಾದಾಚಾರಿ 

3500 3500.00 0. 00 
ಸುರಂಗ ಮಾರ್ಗಗಳು 
ನೀರು ಸರಬರಾಜು ವಿತರಣಾ ಜಾಲದ ನವೀಕರಣ/ವೃದ್ಧಿ, ಮೇಲ್ಮಟ್ಟದ 2000 | 2094. 20 + 94 .20 
ಜಲಸಂಗ್ರಹಾಗಾರ ಮತ್ತು ನೆಲಮಟ್ಟದ ಜಲಸಂಗ್ರಹಾಗಾರ ನಿರ್ಮಾಣ ಹಾಗೂ ಇತರೆ 
ನೀರು ಸರಬರಾಜು ಕಾಮಗಾರಿಗಳು 
ಒಳಚರಂಡಿವ್ಯವಸ್ಥೆ ವಿತರಣಾ ಜಾಲ/ ಲ್ಯಾಟರಲ್ ಕಾಮಗಾರಿಗಳು ಹಾಗೂ ಇತರೆ 

1000 

1150. 00 | + 150. 00 
ಯುಜಿಡಿ ಕಾಮಗಾರಿ 
ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳು ( Traffic management improvement 

500 | | 

150. 00 | - 350.00 
works such as VEHICLE ACTUATED SIGNAL (Solar/UPS) Integrated with 
surveillance enforcement cameras) 
ಘನತ್ಯಾಜ್ಯ ವಸ್ತು ನಿರ್ವಹಣೆ ಸಂಬಂಧಿತ ಲ್ಯಾಂಡ್ ಫಿಲ್ ಸೈಟ್ ಅಭಿವೃದ್ಧಿ 

2000 0 . 00 | - 2000 . 00 
ಕಾಮಗಾರಿಗಳು, ನಗರ ಸ್ವಚ್ಚತೆ ನಿರ್ವಹಣೆ ಸಂಬಂಧಿತ ಯಂತ್ರೋಪಕರಣಗಳು, ಮಳೆ 
ನೀರು ಚರಂಡಿ ಕಾಮಗಾರಿಗಳು , ವಿದ್ಯುತ್ ಬೀದಿ ದೀಪಗಳ ಅಳವಡಿಕೆ ಹಾಗೂ 
ಇಂಧನ ಉಳಿತಾಯ ಕಾಮಗಾರಿಗಲು ಮತ್ತು ಇತರೆ ಮೂಲಭೂತ ಸೌಕರ್ಯ 
ಅಭಿವೃದ್ಧಿ ಕಾಮಗಾರಿಗಳು 
ಉದ್ಯಾನವನಗಳ ನಿರ್ಮಾಣ / ಅಭಿವೃದ್ಧಿ ಮತ್ತು ನಗರ ಅರಣೀಕರಣ 

1000 | 500.00 | -500 .00 
ಒಟ್ಟು 

8000 | 7394.20 
4. ಮೇಲೆ ಕಂಡು ಬರುವ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾವನೆಯಲ್ಲಿ ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ ಇವರು ಈ 
ಕೆಳಕಂಡಂತೆ ಕಾರಣಗಳನ್ನು ನೀಡಿರುತ್ತಾರೆ : 

5 . ಕ್ರಮ ಸಂಖ್ಯೆ (2) ರಲ್ಲಿನ ನೀರು ಸರಬರಾಜು ವಿತರಣಾ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶಿ ಸೂತ್ರಗಳಲ್ಲಿ ಗರಿಷ್ಠ 
ಮಿತಿಯನ್ನು ಅಳವಡಿಸದೇ ಇರುವುದರಿಂದ ರೂ . 2,094.20 ಮೌಲ್ಯದ ಕಾಮಗಾರಿಗಳಿಗೆ ಹೆಚ್ಚುವರಿಯಾಗಿ ಬೇಕಾಗಿರುವ ರೂ . 94.20 ಲಕ್ಷ 
ಅನುದಾನವನ್ನು ಉದ್ಯಾನವನ ವಲಯದಲ್ಲಿ ಉಂಟಾಗಿರುವ ರೂ . 500 ಲಕ್ಷ ಉಳಿತಾಯದಿಂದ ಹೊಂದಾಣಿಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. 
6. ಕ್ರಮ ಸಂಖ್ಯೆ (3) ರಲ್ಲಿನ ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಿಸಿದ ಕಾಮಗಾರಿಗಳಿಗೆ ಮಾರ್ಗದರ್ಶಿ ಸೂತ್ರಗಳಲ್ಲಿ ಗರಿಷ್ಠ ಮಿತಿಯನ್ನು 

. 1,150 ಮೌಲ್ಯದ ಕಾಮಗಾರಿಗಳಿಗೆ ಹೆಚ್ಚುವರಿಯಾಗಿ ಬೇಕಾಗಿರುವ ರೂ . 150 ಲಕ್ಷ ಅನುದಾನವನ್ನು ಉದ್ಯಾನವನ 
ವಲಯದಲ್ಲಿ ಉಂಟಾಗಿರುವ ರೂ . 500 ಲಕ್ಷಗಳ ಉಳಿತಾಯದಿಂದ ಹೊಂದಾಣಿಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. 

7. ಕ್ರಮ ಸಂಖ್ಯೆ ( 4) ರ ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳಿಗೆ ಮಾರ್ಗದರ್ಶಿ ಸೂಚನೆ ಅನ್ವಯ ರೂ . 500 ಲಕ್ಷ ಕಡ್ಡಾಯವಾಗಿ 
ಅಳವಡಿಸಬೇಕಾಗಿರುವುದರಿಮದ ಬಾಕಿ ಇರುವ ರೂ . 350 ಲಕ್ಷ ಮೌಲ್ಯದ ಕಾಮಗಾರಿಯನ್ನು ಗುರುತಿಸಿ ಕ್ರಿಯಾ ಯೋಜನೆಯನ್ನು ಸಲ್ಲಿಸಲು 
ಸೂಚಿಸಬಹುದು. 

8. ಕ್ರಮ ಸಂಖ್ಯೆ (6) ರ ಉದ್ಯಾನವನಗಳ ನಿರ್ಮಾಣ ಇತರೆ ಕಾಮಗಾರಿಗಳಿಗೆ ಮಾರ್ಗದರ್ಶಿ ಸೂಚನೆ ಅನ್ವಯ ರೂ . 1,000 ಲಕ್ಷಕ್ಕೆ 
ಬದಲಾಗಿ ರೂ . 500 ಲಕ್ಷಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಆದರೆ ಈ ವಲಯದಲ್ಲಿ ಕನಿಷ್ಠ ಮಿತಿಯನ್ನು ಅಳವಡಿಸದೇ ಇರುವುದರಿಂದ 
ಉಳಿತಾಯವಾಗಿರುವ ರೂ . 500 ಲಕ್ಷ ಅನುದಾನವನ್ನು ಇತರೆ ಕಾಮಗಾರಿಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೪೧ 


ರೆದು, ಪ್ರಸ್ತಾವನೆಯಲ್ಲಿ ರಸ್ತೆ ವಲಯಕ್ಕೆ ನಿಗಧಿಪಡಿಸಿದ ರೂ . 3 ,500 ಲಕ ಅನುದಾನದಲ್ಲಿ 2010 ರ ದಸರಾ ಸಂದರ್ಭದಲ್ಲಿ 
ಕೈಗೊಂಡಿರುವ 33 ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು, 2011 ರ ದಸರಾ ಪ್ರಯುಕ್ತ ಕೈಗೊಂಡಿರುವ 55 ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಇತರೆ 12 
ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗಳನ್ನು ಸೇರಿಸಲಾಗಿದ್ದು , ಅದನ್ನು ಪರಿಗಣಿಸುವಂತೆ ಕೋರಲಾಗಿದೆ. 

ಘನತ್ಯಾಜ್ಯ ನಿರ್ವಹಣೆ ಸಂಬಂಧಿತ ಕಾಮಗಾರಿಗಳಿಗೆ ಪ್ರತ್ಯೇಕವಾಗಿ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ಪ್ರಸಾವನೆಯಲ್ಲಿ 
ತಿಳಿಸಲಾಗಿದ್ದು, ಮೇಲಿನಂತೆ 2ನೇ ಹಂತದಲ್ಲಿ ಕೈಗೊಳ್ಳಬಹುದಾದ ರೂ . 100 ಕೋಟಿ ಮೌಲ್ಯದ ಪೈಕಿ ಈಗ ರೂ . 7394.20 ಲಕ್ಷ ಮೊತ್ತಕ್ಕೆ ಕ್ರಿಯಾ 
ಯೋಜನೆ ಸಲ್ಲಿಸಿ ಅನುಮೋದನೆ ನೀಡಲು ಪ್ರಸ್ತಾವನೆಯಲ್ಲಿ ಕೋರಲಾಗಿದೆ. 

11. ಈ ಸಂಬಂಧ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಅಧ್ಯಕ್ಷರು, ಮಾನ್ಯ ವಿಶೇಷ ಅನುದಾನದ ಸಮಿತಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ 
ಅಧ್ಯಕ್ಷತೆಯಲ್ಲಿ ದಿನಾಂಕ 21 -7 - 2011 ರಂದು ನಡೆದ ಸಭೆಯಲ್ಲಿ ರೂ . 100 ಕೋಟಿ ವಿಶೇಷ ಅನುದಾನದಲ್ಲಿ 2ನೇ ಹಂತದಲ್ಲಿ ಕೈಗೊಳ್ಳಲು 
ಉದ್ದೇಶಿಸಿರುವ ರೂ . 100 ಕೋಟಿ ಮೊತ್ತದ ಕಾಮಗಾರಿಗಳ ಕ್ರಿಯಾ ಯೋಜನೆ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ 

12 . ಮೇಲೆ ಪ್ರಸ್ತಾವನೆಯಲ್ಲಿ ಹೇಳಲಾದ ಕಾರಣಗಳಿಗಾಗಿ ಕಾಮಗಾರಿಗಳ ಗರಿಷ್ಠ/ಕನಿಷ್ಠ ಮಿತಿಯಲ್ಲಿನ ವ್ಯತ್ಯಾಸಕ್ಕೆ ವಿಶೇಷ ಪ್ರಕರಣವೆಂದು 
ಪರಿಗಣಿಸಿ ವಿಶೇಷ ಅನುದಾನದ ಸಮಿತಿಯ ಶಿಫಾರಸ್ಸಿನಂತೆ ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ದಿನಾಂಕ 24 -08 - 2010 ರ ಸುತ್ತೋಲೆಯಲ್ಲಿನ 
ಮಾರ್ಗದರ್ಶಿ ಸೂತ್ರಗಳಿಂದ ವಿನಾಯತಿ ನೀಡಲು ಉದ್ದೇಶಿಸಿದೆ. 

13. ಮೇಲೆ ( 4) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಮೈಸೂರು ಮಹಾನಗರಪಾಲಿಕೆ ಸೇರಿದಂತೆ ರಾಜ್ಯದಲ್ಲಿನ 
ಮಹಾನಗರಪಾಲಿಕೆಗಳಲ್ಲಿ ರೂಪಾಯಿ ಹತ್ತು ಲಕ್ಷಕ್ಕೂ ಮೀರಿದ ಎಲ್ಲಾ ರೀತಿಯ ಸಾರ್ವಜನಿಕ ಸಂಗ್ರಹಣೆಗಳನ್ನು ಇ - ಪ್ರೊಕ್ಯೂರ್‌ಮೆಂಟ್ ಪ್ಲಾಟ್ ಫಾರಂ 
ಮುಖಾಂತರ ಕೈಗೊಳ್ಳುವಂತೆ ಆದೇಶಿಸಲಾಗಿದೆ. 

14 . ಮೇಲೆ (5) ರಲ್ಲಿ ಓದಲಾದ ದಿನಾಂಕ 13 - 08 - 2010 ರ ಆದೇಶದಲ್ಲಿ ರೂ . 500 ಲಕ್ಷ ಅನುದಾನವನ್ನು ಮೈಸೂರು ಮಹಾನಗರಪಾಲಿಕೆ 
ವ್ಯಾಪ್ತಿಯಲ್ಲಿ ನಗರೋತ್ಥಾನ ಯೋಜನೆಯ 2ನೇ ಹಂತದ ಅಡಿ ಕೈಗೊಳ್ಳಲಾಗುವ ಮೂಲಭೂತ ಸೌಕರ್ಯ ( ರಸ್ತೆಗಳು, ಚರಂಡಿಗಳು, ಉದ್ಯಾನವನಗಳು, 
ಬೀದಿ ದೀಪಗಳ ದುರಸ್ಥಿ ಮತ್ತು ಅಭಿವೃದ್ಧಿ) ಕಾಮಗಾರಿಗಳಿಗಾಗಿ ಬಿಡುಗಡೆ ಮಾಡಲಾಗಿದೆ. 
15 . ಅದರಂತೆ ಪ್ರಸ್ತಾವನೆಯನ್ನು ಪರಿಗಣಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 178 ಎಸಿಎಂ 2011, ಬೆಂಗಳೂರು, ದಿನಾಂಕ: 24 ನೇ ನವೆಂಬರ್ 2011 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರಪಾಲಿಕೆಯಲ್ಲಿ ರೂ . 100 ಕೋಟಿ ವಿಶೇಷ ಅನುದಾನದ 
ಯೋಜನೆ ಅಡಿ 2ನೇ ಹಂತದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಈ ಕೆಳಕಂಡ ರೂಪಯಿ ಎಪ್ಪತ್ತಮೂರುಕೋಟಿ ತೊಂಭತ್ತನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ 
ಮೌಲ್ಯದ ಕಾಮಗಾರಿಗಳ ಕ್ರಿಯಾ ಯೋಜನೆ ಪಟ್ಟಿಗೆ ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 

- ( ಮೊತ್ತ ಲಕ್ಷ ರೂ .ಗಳಲ್ಲಿ) | 

ಅಂದಾಜು 
ಕಾಮಗಾರಿಗಳ ವಿವರ 
ಸಂಖ್ಯೆ 

ಮೊಬಲಗು 
ರಸ್ತೆಗಳು, ರಸ್ತೆ ಬದಿ ಚರಂಡಿಗಳ ಅಭಿವೃದ್ದಿ ಪಾದಚಾರಿ ಮಾರ್ಗ ಮತ್ತು ಪಾದಚಾರಿ ಸುರಂಗ ಮಾರ್ಗಗಳು | 
ಚಾಮರಾಜ ಜೋಡಿ ರಸ್ತೆಯನ್ನು ಅಂತರರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಹಾಗು ಎಲ್ಲಾ ರಸ್ತೆಯ ಪೀಠೋಪಕರಣಗಳನ್ನು 

1000. 00 
ಅಭಿವೃದ್ಧಿಪಡಿಸುವುದು. 
ಮಿರ್ಜಾ ರಸ್ತೆಯಲ್ಲಿ ಬಿದ್ದು ಹೋಗಿರುವ ದೊಡ್ಡ ಸೇತುವೆಯ ಪುನರ್ ನಿರ್ಮಾಣ 

150. 00 
ಹೈವೇ ಹೋಟೆಲ್ ಸರ್ಕಲ್‌ನಿಂದ ಜೋಡಿ ತೆಂಗಿನಮರ ಸ್ಮಶಾನದ ಮುಂದಿನ ರಸ್ತೆಯ ಅಭಿವೃದ್ಧಿ 

280 .00 
ಹೈವೇ ಸರ್ಕಲ್‌ನಿಂದ ಜಾವಾ ಫ್ಯಾಕ್ಟರಿ ಮಾರ್ಗವಾಗಿ ಹೋಗುವ ರಸ್ತೆ ಅಭಿವೃದ್ದಿ 

250.00 
ರಾಮಾನುಜ ರಸ್ತೆ ಅಭಿವೃದ್ಧಿ 

350 .00 
ಸಯ್ಯಾಜಿರಾವ್ ರಸ್ತೆಯ ಬಾಟ ಷೋರೂಂನಿಂದ ಧನ್ವಂತ್ರಿ ರಸ್ತೆ ಅಭಿವೃದ್ದಿ 

100 . 00 
| ದೇವರಾಜು ಅರಸು ರಸ್ತೆಗೆ ಮರುಡಾಂಬರೀಕರಣ 

43 . 60 
| ಸಯ್ಯಾಜಿರಾವ್ ರಸ್ತೆಗೆ ಮರುಡಾಂಬರೀಕರಣ ಮಾಡುವುದು 

71 .76 
ಅನಿಕೇತನ ರಸ್ತೆ ಅಭಿವೃದ್ಧಿಪಡಿಸುವುದು (ಕಾವೇರಿ ಶಾಲೆಯ ಮಳೆ ನೀರು ಚರಂಡಿಯಿಂದ ವಿಶ್ವಮಾನವ ಜೋಡಿ ರಸ್ತೆಯ 

75 . 00 
ಎ ಇಂದ ಜೆಡ್‌ವರೆಗೆ) 
ಪಡುವಣ ರಸ್ತೆ ಮತ್ತು ಅನಿಕೇತನ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು. ( ಪಡುವನ ರಸ್ತೆಯಿಂದ ವಿಶ್ವಮಾನವ ಜೋಡಿ 

50 . 00 
ರಸ್ತೆಯವೆಗೆ) 
ವಿದ್ಯಾರಣ್ಯಪುರಂನ 16ನೇ ಅಡ್ಡರಸ್ತೆಯಿಂದ ( ಲಿಂಗಾಯಿತರ ಸ್ಮಶಾನ ರಸ್ತೆ) ಎಕ್ಸಲ್ ಪ್ಲಾಂಟ್ ರಸ್ತೆಯವರೆಗೆ ರಸ್ತೆ ಅಭಿವೃದ್ಧಿ 

40 . 00 
ಹಾಗೂ ಚರಂಡಿ ಅಭಿವೃದ್ಧಿ 
12 | ವಿದ್ಯಾರಣ್ಯಪುರಂ ನಾಲ್ಕನೇ ಮುಖ್ಯ ರಸ್ತೆ, 16ನೇ ಅಡ್ಡರಸ್ತೆಯ ಅಕ್ಕಮಹಾದೇವಿ ರಸ್ತೆಯಿಂದ ರೋಲಾನ್ ಚೈನ್ ಫ್ಯಾಕ್ಟರಿವರೆಗೆ 

37.00 
ರಸ್ತೆ ಅಭಿವೃದ್ಧಿ . 
ದಿನಾಂಕ 12 - 08 - 2010 ರಮದು ಮಾನ್ಯ ಮುಖ್ಯ ಮಂತ್ರಿಗಳು ದಸರಾ ಉನ್ನತ ಮಟ್ಟದ ಸಭೆಯಲ್ಲಿ ಕೈಗೊಳ್ಳಲು 
ಸೂಚಿಸಿರುವಂತೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ನಅಇ 108 ಎಸಿಎಂ 2010, ದಿನಾಂಕ 13 - 08 - 2010 ರ 
ಆದೇಶದನ್ವಯ ಬಿಡುಗಡೆಯಾದ ಅನುದಾನದಲ್ಲಿ ಕೈಗೊಂಡಿರುವ ದಸರಾ ಕಾಮಗಾರಿಗಳು ( ರಸ್ತೆಗಳು ಮತ್ತು ಪಾದಚಾರಿ 
ರಸ್ತೆ ಅಭಿವೃದ್ಧಿಪಡಿಸುವುದು ) 


ಕ್ರಮ 


10 


೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


9 .90 


9 .00 


8 . 00 


9 .90 


9 . 00 


9 .90 


5. 00 


8. 00 


9 .90 


5 . 00 


9 . 90 


15 .00 


20. 00 


15 .00 


15 .00 


25 .00 


13 ಚಾಮುಂಡಿಪುರಂ 1ನೇ ಮುಖ್ಯರಸ್ತೆಗೆ ಮರು ಡಾಂಬರೀಕರಣ 
14 | ಚಾಮರಾಜ ವೃತ್ತದಿಂದ ಅಶೋಕ ರಸ್ತೆಯ ಆಯ್ದ ಭಾಗಗಳಿಗೆ ಮತ್ತು ಆಲ್ಬರ್ಟ್ ವಿಕ್ಟರ್ ರಸ್ತೆಯ ಆಯ್ದ ಭಾಗಗಳಿಗೆ ಮರು 

ಡಾಂಬರೀಕರಣ 
15 | ಸಯ್ಯಾಜಿರಾವ್ ರಸ್ತೆಯಿಂದ ಅಶೋಕ ರಸ್ತೆಯವರೆಗಿನ ಕೆ. ಆರ್. ಆಸ್ಪತ್ರೆ ರಸ್ತೆಗೆ ರಸ್ತೆ ಅಭಿವೃದ್ಧಿ ಮತ್ತು ಮರು 

ಡಾಂಬರೀಕರಣ 
16 | ಗಾಂಧಿವೃತ್ತದಿಂದ ಓಲ್ಡ್ ಬ್ಯಾಂಕ್ ರಸ್ತೆಗೆ ಮತ್ತು ಕ್ರಾಸ್ ರಸ್ತೆಗಳಿಗೆ ಮರು ಡಾಂಬರೀಕರಣ ಮಾಡುವುದು 

ಜಗನೊಹನ ಪ್ಯಾಲೇಸ್ ರಸ್ತೆಗೆ ಸಯಾಜಿರಾವ್ ರಸ್ತೆ ಸಂಧಿಸುವವರೆಗೆ ಮರು ಡಾಂಬರೀಕರಣ ಮಾಡುವುದು 
| ಸರ್ಕಾರಿ ಅತಿಥಿ ಗೃಹದಿಂದ ಫೈಲೇಟ್ ಸರ್ಕಲ್‌ವರೆಗೆ ಚರಂಡಿ ಚರು ನಿರ್ಮಾಣ & ಪಾದಚಾರಿ ರಸ್ತೆ ಅಭಿವೃದ್ಧಿ 
( ಎಡ ಭಾಗ) 
ಸರ್ಕಾರಿ ಅತಿಥಿಗೃಹದ ಹಿಂಭಾಗದ ರಸ್ತೆಯಲ್ಲಿ ಸಂಭ್ರಮ ವೃತ್ತದವರೆಗೆ ಚರಂಡಿ ಮರು ನಿರ್ಮಾಣ ಮತ್ತು ಪಾದಚಾರಿ ರಸ್ತೆ 
ಅಭಿವೃದ್ಧಿ 
ಸಂಭ್ರಮ ವೃತ್ತದಿಂದ ಹಾರ್ಡಿಂಜ್ ವೃತ್ತದವರೆಗಿನ ಸರ್ಕಾರಿ ಅತಿಥಿಗೃಹ ರಸ್ತೆಯಲ್ಲಿ ಚರಂಡಿ ಮರು ನಿರ್ಮಾಣ ಮತ್ತು 
ಪಾದಚಾರಿ ರಸ್ತೆ ಅಭಿವೃದ್ಧಿಪಡಿಸುವುದು 
ಹಾರ್ಡಿಂಜ್ ವೃತ್ತದಿಂದ ಸಬರ್ಬ್ ಬಸ್ ನಿಲ್ದಾಣದವರೆಗೆ ಪಾದಚಾರಿ ರಸ್ತೆ ಅಭಿವೃದ್ಧಿಪಡಿಸುವುದು ಮತ್ತು ಮರು 
ಡಾಂಬರೀಕರಣ 
| ಆರ್ಚ್ ಗೇಟ್‌ನಿಂದ ಸರ್ಕಾರಿ ಅತಿಥಿಗೃಹದ ಹಿಂಭಾಗದ ರಸ್ತೆಗೆ ಮರು ಡಾಂಬರೀಕರಣ ಮಾಡುವುದು 
ಸಾಹುಕಾರ್ ಚೆನ್ನಯ್ಯ ವೃತ್ತದಿಂದ ಗೋಪಾಲ್ ಗೌಡ ವೃತ್ತದವರೆಗಿನ ಬಜಾರ್ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು 

ಡಾಂಬರೀಕರಣ 
24 

ಚಾಮರಾಜ ಜೋಡಿರಸ್ತೆಯಿಂದ ರಮಾವಿಲಾಸ ರಸ್ತೆಯವರೆಗಿನ ಬನುಮಯ್ಯ ರಸ್ತೆಗೆ ಡಾಂಬರೀಕರಣ 
25 | ರಾಮಾನುಜ ರಸ್ತೆಗೆ ಮತ್ತು ಉತ್ತರಾದಿ ಮಠ ರಸ್ತೆಗೆ ಡಾಂಬರೀಕರಣ 
26 | ನಾಲಾಬೀದಿ ಮುಖ್ಯರಸ್ತೆಗೆ ಮರು ಡಾಂಬರೀಕರಣ 

ಬಸವೇಶ್ವರ ರಸ್ತೆಗೆ ಡಾಂಬರೀಕರಣ ಮಾಡುವುದು 
ಬುಲೆವಾರ್ಡ್ ರಸ್ತೆಗೆ ಕಾಂತರಾಜ್ ರಸ್ತೆಯಿಂದ ಕೋರ್ಟ್ ಗೇಟ್ ವರೆಗೆ ಮರು ಡಾಂಬರೀಕರಣ ಮಾಡುವುದು 
ಬುಲೇವಾರ್ಡ್ ರಸ್ತೆಗೆ ಕೋರ್ಟ್ಗೇಟ್‌ನಿಂದ ಏಕಲವ್ಯ ವೃತ್ತದವರೆಗೆ ಮರು ಡಾಂಬರೀಕರಣ ಮಾಡುವುದು 
ವಾಲ್ಮೀಕಿ ರಸ್ತೆಗೆ ಮರು ಡಾಂಬರೀಕರಣ ಮಾಡುವುದು. ( ಹುಣಸೂರು ರಸ್ತೆಯಿಂದ ಕೆ. ಆರ್. ಎಸ್ ರಸ್ತೆವರೆಗೆ) 

ನಿರ್ಮಲ ಕಾನ್ವೆಂಟ್‌ನಿಂದ ಗೋಕುಲಂ 7ನೇ ಮುಖ್ಯರಸ್ತೆವರೆಗೆ ರಸ್ತೆ ಅಭಿವೃದ್ದಿ ಮತ್ತು ಮರು ಡಾಂಬರೀಕರಣ ಮಾಡುವುದು 
- 32 | ವಿ . ವಿ . ಮೊಹಲ್ಲ ಪೊಲೀಸ್ ಸ್ಟೇಷನ್ ನಿಂದ ಮಾತೃಮಂಡಳಿ ವೃತ್ತದವರೆಗಿನ ಟೆಂಪಲ್ ರಸ್ತೆಗೆ ಮರು ಡಾಂಬರೀಕರಣ 
33 ಚಂದ್ರಗುಪ್ತ ರಸೆಗೆ ಮರು ಡಾಂಬರೀಕರಣ ಮಾಡುವುದು 
34 ( ನೆಹರು ವೃತ್ತದಿಂದ ಕೆ. ಟಿ . ಸೀಟ್ ಜಂಕ್ಷನ್‌ವರೆಗಿನ ಇರ್ವಿನ್ ರಸ್ತೆಗೆ ಮತ್ತು ಆಯ್ದ ಭಾಗಗಳಿಗೆ ಮರು ಡಾಂಬರೀಕರಣ | 

ಜಗಮೋಹನ ಅರಮನೆ ರಸ್ತೆಯ ಪಾದಚಾರಿ ರಸ್ತೆಯ ಎರಡು ಬದಿಗಳಲ್ಲಿ ಕಲರ್ ಚೆಕ್ಕರ್‌ ಟೈಲ್ ಅಳವಡಿಸುವುದು 
36 | ಗೀತಾ ಮಂದಿರ ರಸೆಗೆ ಮರು ಡಾಂಬರೀಕರಣ ಮಾಡುವುದು 

| ಫೈವ್ ಲೈಟ್ ವೃತ್ತದಿಂದ ಸರ್ಕಾರಿ ಅತಿಥಿಗೃಹ ರಸ್ತೆಯಲ್ಲಿ ಚರಂಡಿ ಮರು ನಿರ್ಮಾಣ ಮತ್ತು ಪಾದಚಾರಿ ರಸ್ತೆ ಅಭಿವೃದ್ಧಿ 
| ( ಬಲ ಭಾಗ ) . 
ಮಲೇ ಮಹದೇಶ್ವರ ರಸ್ತೆಗೆ ಬಿ.ಎನ್ . ರಸ್ತೆಯಿಂದ ಕೆನರಾ ಬ್ಯಾಂಕ್ ವೃತ್ತದವರೆಗೆ ಚರಂಡಿ ಮರು ನಿರ್ಮಾಣ & ಪಾದಚಾರಿ 

ರಸ್ತೆ ಅಭಿವೃದ್ಧಿ 
_ 39 | ಥಿಯೋಬಾಲ್ ರಸ್ತೆಯಲ್ಲಿ ಚರಂಡಿ ಅಭಿವೃದ್ಧಿ, ಪಾದಚಾರಿ ರಸ್ತೆ ಮತ್ತು ಮರು ಡಾಂಬರೀಕರಣ ಆಡುವುದು 

ಮಿರ್ಜಾ ರಸ್ತೆಗೆ ಹಾರ್ಡಿಂಜ್ ವೃತ್ತದಿಂದ ಪೊಲೀಸ್ ಕಮೀಷನರ್ ಕಛೇರಿವರೆಗೆ ಚರಂಡಿ, ಪಾದಚಾರಿ ರಸ್ತೆ ಮತ್ತು ಮರು 
ಡಾಂಬರೀಕರಣ 
ಸರ್ಕಾರಿ ಅತಿಥಿಗೃಹದಿಂದ ಎಲ್ . ಐ . ಸಿ . ವೃತ್ತದವರೆಗಿನ ರಸ್ತೆಗೆ ಮರು ಡಾಂಬರೀಕರಣ ಮಾಡುವುದು 
| ಆರ್‌. ಎಂ . ಸಿ ವೃತದಿಂದ ಹೈವೇ ವೃತ್ತದವರೆಗಿನ ರಸ್ತೆಗೆ ಹಾಳಾಗಿರುವ ಭಾಗಗಳಲ್ಲಿ ಮರು ಡಾಂಬರೀಕರಣ 
43 . ಅಶೋಕ ರಸ್ತೆಯಲ್ಲಿ ಫೌಂಟನ್ ವೃತ್ತದಿಂದ ಗುಂಮ್ಮಿವರೆಗೆ ಚರಂಡಿ ಮರು ನಿರ್ಮಾಣ & ಎರಡು ಬದಿಯ ಪಾದಚಾರಿ 

ರಸ್ತೆ ಅಭಿವೃದ್ಧಿ 
| ಲೋಕರಂಜನ್ ಮಹಲ್ ರಸ್ತೆಯಲ್ಲಿ ಎಸ್. ಲಿಂಗಣ್ಣ ವೃತ್ತದಿಂದ ಹಾರ್ಡಿಂಜ್ ವೃತ್ತದವರೆಗೆ ರಸ್ತೆಯನ್ನು ಅಭಿವೃದ್ಧಿಪಡಿಸಿ , 

ಮರು ಡಾಂಬರೀಕರಣ ಮಾಡುವುದು 
45 | ಇಟ್ಟಿಗೆಗೂಡು ಶಾಲಿವಾಹನ ರಸ್ತೆ ಸೋಮಸುಂದರಂ ವೃತ್ತದಿಂದ ಮೃಗಾಲಯದ ದ್ವಾರದವರೆಗೆ ( ಜೂ ಮುಂಭಾಗದ ರಸ್ತೆ ) 

ಮರು ಡಾಂಗರೀಕರಣ 
2011ರ ದಸರಾ ಅಂಗವಾಗಿ ( ವಾರ್ಡ್ವಾರು ರೂ . 10 ಲಕ) ಕೈಗೊಳ್ಳಬೇಕಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು 


29. 00 


29. 00 


25.00 
29 . 00 


15 . 00 


12 . 00 


15 .00 


20 .00 


* 


* 


* 


* 


* 


ಫಿ 


15. 00 


12 . 00 


15 . 00 


40 . 


25 . 00 


15 .00 


42 


15 . 00 


15 . 00 


44 


| ಆ 


20 .00 


23. 00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೪೩ 


10 .00 


10 .00 


9 . 00 


6 . 00 


10 . 00 


10 . 00 


10. 00 | 


10 . 00 


10 . 00 


10 .00 


10 . 00 


10 . 00 


10 .00 | 


10 . 00 


10 . 00 


10 . 00 


10 . 00 


10 .00 


10 .00 


46 | ವಾರ್ಡ್ ನಂ . 1ರ ಹರಿಶ್ಚಂದ್ರಘಾಟ್ ರಸ್ತೆ ಹಾಗೂ ಶಂಕರಮಠ 3 ಮತ್ತು 4ನೇ ಕ್ರಾಸ್‌ಗಳ ರಸ್ತೆಗಳಿಗೆ ಡಾಂಬರೀಕರಣ 
47 | ವಾರ್ಡ್ ನಂ . 2, ಸುಣ್ಣದಕೇರಿ ಕ್ರಾಸ್ ರಸ್ತೆಗಳಲ್ಲಿ ಡಾಂಬರೀಕರಣ | 
48 | ವಾರ್ಡ್ ನಂ . 3, ಚಾಮರಾಜಪುರಂ ಗಲ್ಲಿಗಳು ಹಾಗೂ ಅಂಬೇಡ್ಕರ್ ರಸ್ತೆ ಕ್ರಾಸ್ ರಸ್ತೆಗಳಿಗೆ ಡಾಂಬರೀಕರಣ 

ವಾರ್ಡ್ ನಂ . 3 , ಮಾಧ್ವಚಾರ್‌ ರಸ್ತೆ 6 ಮತ್ತು 7ನೇ ಕ್ರಾಸ್ ರಸ್ತೆಗಳಿಗೆ ಡಾಂಬರೀಕರಣ ಕಾಮಗಾರಿ 
ವಾರ್ಡ್ ನಂ . 4, ರಾಮಾನುಜ ರಸ್ತೆ 12 ಮತ್ತು 13ನೇ ಕ್ರಾಸ್‌ ಹಾಗೂ ಎಲೆ ತೋಟ ರಸ್ತೆಗಳಿಗೆ ಡಾಂಬರೀಕರಣ 
ವಾರ್ಡ್ ನಂ . 5ರ ಕನಕಗಿರಿ ಮುಖ್ಯ ರಸ್ತೆ ಹಾಗೂ ಅಡ್ಡರಸ್ತೆಯಲ್ಲಿ ಡಾಂಬರೀಕರಣ ಕಾಮಗಾರಿ 
ವಾರ್ಡ್ ನಂ . 6 ಸೂಯೇಜ್ ಫಾರಂ ರಸ್ತೆಗೆ ಡಾಂಬರೀಕರನ 

ವಾರ್ಡ್ ನಂ . 7ರ ರಾಮಯ್ಯ ರಸ್ತೆಯ ಮುಖ್ಯ ರಸ್ತೆ ಮತ್ತು ಅಡ್ಡ ರಸ್ತೆಗಳಿಗೆ ಮರು ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ 
54 ವಾರ್ಡ್ ನಂ . 8ರ ಜಯನಗರದಲ್ಲಿ ಬರುವ 4ನೇ ಮುಖ್ಯ ರಸ್ತೆಗೆ ಮರು ಡಾಂಬರೀಕರಣ 
55 ವಾರ್ಡ್ ನಂ . 9ರ ಜಯನಗರ 18ನೇ ಕ್ರಾಸ್‌ನಿಂದ 20ನೇ ಕ್ರಾಸ್‌ವರೆಗೆ ಮರು ಡಾಂಬರೀಕರಣ ಮತ್ತು ರಸ್ತೆ ಅಭಿವೃದ್ದಿ 

ವಾರ್ಡ್ ನಂ . 10ರ ವಿದ್ಯಾರಣ್ಯಪುರಂ 6ನೇ ಮೇನ್, 7ನೇ ಮೇನ್ ಮತ್ತು ಆಯ್ದ ಭಾಗಗಳಲ್ಲಿ ಪೇವರ್ ನಿಂದ 
ಡಾಂಬರೀಕರಣ 
ವಾರ್ಡ್ ನಂ . 11ರ ವಿದ್ಯಾರಣ್ಯಪುರಂ 4ನೇ ಮೇನ್ 17,18 ,19 ಮತ್ತು 25ನೇ ಕ್ರಾಸ್‌ವರೆಗೆ ರಸ್ತೆ ಅಭಿವೃದ್ಧಿ & ಪೇವರ್‌ನಿಂದ 
ಡಾಂಬರೀಕರಣ 
ವಾರ್ಡ್ ನಂ . 12 ಜೆ . ಪಿ . ನಗರದಲ್ಲಿ ಬರುವ “ ಬಿ ” ಬ್ಲಾಕ್‌ನ ರಸ್ತೆಗಳಿಗೆ ಮರು ಡಾಂಬರೀಕರಣ ಮತ್ತು ರಸ್ತೆಗಳ ಅಭಿವೃದ್ದಿ 
ವಾರ್ಡ್ ನಂ . 13 ರ ದೇವಯ್ಯನ ಹುಂಡಿಯಲ್ಲಿ ಬರುವ ಅಡ್ಡ ರಸ್ತೆ ಹಾಗೂ ಮುಖ್ಯ ರಸ್ತೆಗಳಿಗೆ ಮರು ಡಾಂಬರೀಕರಣ 

ಮತ್ತು ರಸ್ತೆ ಅಭಿವೃದ್ಧಿ 
60 ವಾರ್ಡ್ ನಂ . 14 ರ ಅರವಿಂದ ನಗರ ಆಯ್ದ ಭಾಗಗಳಲ್ಲಿ ಮತ್ತು ಶ್ರೀರಾಂಪುರ 1ನೇ ಹಂತ 2ನೇ ಕ್ರಾಸ್‌ಗಳಲ್ಲಿ ಪೇವರ್ 

ನಿಂದ ಡಾಂಬರೀಕರಣ ಮಾಡುವುದು 
ವಾರ್ಡ್ ನಂ . 15 ರ ಜಿ ಬ್ಲಾಕ್‌ಗೆ ಹೋಗುವ ರಸ್ತೆ ಅಭಿವೃದ್ಧಿ ವಿವೇಕಾನಂದ ವೃತ್ತದಿಂದ ಕನಕ ಟ್ರಾವೆಲ್‌ವರೆಗೆ 

ಉದಯರವಿ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು, ಚಿತ್ರ ಭಾನು ರಸ್ತೆಯಿಂದ ಆಂದೋಲನ ವೃತ್ತದವರೆಗೆ 
63 | ಕುವೆಂಪುನಗರದ ಆದಿಚುಂಚನಗಿರಿ ರಸ್ತೆಯಿಂದ ಕುವೆಂಪುನಗರ 4ನೇ ಹಂತದ ಪಿ . ಸಿ. ಸಿ. ರಸ್ತೆ ಅಭಿವೃದ್ದಿ 
64 | ಕುವೆಂಪುನಗರದ ದಯಾನಂದ ಸರಸ್ವತಿ ರಸ್ತೆಯನ್ನು ಅಭಿವೃದ್ಧಿ ಪಂಚಮಂತ್ರ ರಸ್ತೆಯಿಂದ ವಿಶ್ವಮಾನವ ಜೋಡಿ 

ರಸ್ತೆಯವರೆಗೆ 

ಕೆ . ಜಿ . ಕೊಪಲಿನ 3ನೇ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು 
66 ಸರಸ್ವತಿಪುರಂ ಬೇಕ್ ಪಾಯಿಂಟ್ ನಿಂದ ಜವರೇಗೌಡ ಉದ್ಯಾನವದರೆಗೆ ರಸ್ತೆ ಅಭಿಋದ್ದಿ 

ವಾರ್ಡ್ ನಂ . 21ರ 1ನೇ ಕ್ರಾಸ್‌ಗೆ ಡಾಂಬರೀಕರಣ , ನ್ಯೂ ಕಾಂತರಾಜ ಅರಸು ರಸ್ತೆಯಿಂದ ಮಾರುತಿ ದೇವಸ್ಥಾದ 

ರಸ್ತೆವರೆಗೆ 
68 | ನ್ಯೂ ಕಾಂತರಾಜ ಅರಸು ರಸ್ತೆಯಿಂದ 9ನೇ ಮುಖ್ಯ ರಸ್ತೆಗೆ ಹೋಗುವ ರಾಘವೇಂದ್ರಸ್ವಾಮಿ ಮಠದ ರಸ್ತೆ 

ವಾರ್ಡ್ ನಂ . 34 ರ ಎ . ರಾಮಣ್ಣ ವೃತ್ತದಿಂದ ರೈಲ್ವೇ ಪ್ಯಾರಲಲ್ ರಸ್ತೆ ಮಾರ್ಗವಾಗಿ ಜಾವಾ ಫ್ಯಾಕ್ಟರಿವರೆಗೆ ಪೇವರ್‌ನಿಂದ 
ಡಾಂಬರೀಕರಣ 

ವಾರ್ಡ್ ನಂ . 36ರ ಜಗನೊಹನ ಅರಮನೆ ಸುತ್ತ ಪಾದಚಾರಿ ಜಾಗ ಮತ್ತು ಚರಂಡಿ ಅಭಿವೃದ್ದಿ ಕಮಗಾರಿ 
71 | ವಾರ್ಡ್ ನಂ . 38 ರಲ್ಲಿ ಮಂಡಿ ಮಾರುಕಟ್ಟೆ ಮುಂಭಾಗ ಹನುಮಂತ ಹೋಟಲ್ ಹಿಂಭಾಗದ ಗಲ್ಲಿ ರಸ್ತೆಗಳಿಗೆ ಕಾಂಕ್ರೀಟ್ 

ರಸ್ತೆ ನಿರ್ಮಾಣ 
ವಾ , ನಂ . 39 ರಲ್ಲಿ ಬರುವ ಕೆ . ಟಿ . ರಸ್ತೆ ಡಾಂಬರೀಕರಣ ಮತ್ತು ಅಭಿವೃದ್ದಿ 
ವಾರ್ಡ್ ನಂ . 40 ರಲ್ಲಿ ಬರುವ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಗುಂಚ್ಚಿ ಶಾಲೆಯವರೆಗೆ ರಸ್ತೆ ಡಾಂಬರೀಕರಣ 
ಅಭಿವೃದ್ಧಿ ಕಾಮಗಾರಿ 
ವಾರ್ಡ್ ನಂ . 41 ರಲ್ಲಿ ಬರುವ ಪುಲಕೇಶಿ ರಸ್ತೆ ಮತ್ತು ಅಡ್ಡ ರಸ್ತೆಗಳಿಗೆ ಡಾಂಬರೀಕರಣ ಮತ್ತು ಅಭಿವೃದ್ಧಿ ಕಾಮಗಾರಿ 
ವಾರ್ಡ್ ನಂ . 42 ರಲ್ಲಿ ಬರುವ ಸಿ. ವಿ . ರಸ್ತೆಗೆ ಡಾಂಬರೀಕರಣ ಹಾಗೂ ಅಭಿವೃದ್ದಿ ಪಡಿಸುವ ಕಾಮಗಾರಿ 

ವಾರ್ಡ್ ನಂ . 43 ರ ಉಮ್ಮದ್ ಖಾಯಂ ರಸೆಗೆ ಡಾಂಬರೀಕರಣ 
77 ವಾರ್ಡ್ ನಂ . 44 ರ ಬನ್ನಿಮಂಟಪದ ಸಿ ಲೇಔಟ್‌ನ ಹನುಮಂತ ನಗರ ಹಾಗೂ ಅಲೀಂ ನಗರದ ರಸ್ತೆಗಳಿಗೆ 

ಡಾಂಬರೀಕರಣ 
78 | ವಾರ್ಡ್ ನಂ . 45 ರ ಹುಟ್ಟೋ ಮುಖ್ಯ ರಸ್ತೆಗೆ ಡಾಂಬರೀಕರಣ ಕಾಮಗಾರಿ | 
79 . ವಾರ್ಡ್ ನಂ . 64 ರ ಶಾಲಿನವಾಹನದ ರಸ್ತೆಗೆ ಮತ್ತು ನಜರ್ ಬಾದ್ ಅಡ್ಡ ರಸ್ತೆಗಳಿಗೆ ಡಾಂಬರೀಕರಣ ಕಾಮಗಾರಿ 
80 ವಾರ್ಡ್ ನಂ . 46 ರ ನಾಯ್ತು ನಗರ ಮುಖ್ಯರಸ್ತೆಯಿಂದ ಕೆಸರೆ 3ನೇ ಹಂತದ ಮುಖ್ಯರಸ್ತೆಗೆ ಪೇವರ್ ನಿಂದ ಮರು 

ಡಾಂಬರೀಕರಣ ಹಾಗೂ ಇಂಟರ್‌ಲಾಕ್‌ ಪೇವಿಂಗ್ ಅಳವಡಿಸುವುದು 
| 81 | ವಾರ್ಡ್ ನಂ . 47 ರ ಸುಭಾಷ್ ನಗರ ಮುಖ್ಯ ರಸ್ತೆಗೆ ಪೇವರ್‌ನಿಂದ ಮರು ಡಾಂಬರೀಕರಣ 


65 


10 . 00 


10. 00 


10 .00 


10 . 00 


10 .00 


10 . 00 


10 .00 


10 .00 


10 . 00 


74 


10 .00 


10 .00 


10 . 00 


10 . 00 


10 .00 


10. 00 


10 . 00 


10 . 00 


೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


83 


86 . 


92 
93 


82 ವಾರ್ಡ್ ನಂ . 48 ರ ಶಿವಾಜಿ ಮುಖ್ಯ ರಸ್ತೆಗೆ ಶಿವಾಜಿ 5ನೇ ಅಡ್ಡ ರಸ್ತೆಯಿಂದ 10 ನೇ ಅಡ್ಡ ರಸ್ತೆವರೆಗೆ ಪೇವರ್‌ನಿಂದ 

10 . 00 
ಮರು ಡಾಂಬರೀಕರಣ 
ವಾರ್ಡ್ ನಂ . 49 ರ ಎನ್. ಆರ್. ಮೊಹಲ್ಲಾ ಬಜಾರ್ ರಸ್ತೆ ಅಗಲೀಕರಣ ಮತ್ತು ಪೇವರ್ ನಿಂದ ಮರು 

10 . 00 
ಡಾಂಬರೀಕರಣ 
ಗಾಂಧಿನಗರ ವಾರ್ಡ್ ನಂ . 50ರ 1, 2, 3ನೇ ಕ್ರಾಸ್ ಮತ್ತು 6, 7, 8ನೇ ಕ್ರಾಸ್‌ ಹಾಗೂ 2ನೇ ಮುಖ್ಯ ರಸ್ತೆಯಿಂದ 5ನೇ 

10. 00 
ಕಾಸ್‌ಗಳಿಗೆ ಪೇವರ್ ನಿಂದ ಮರು ಡಾಂಬರೀಕರಣ 
ವಾರ್ಡ್ ನಂ . 51 ರ ಉದಯಗಿರಿ ಎಂ . ಜಿ. ರಸ್ತೆಯ ಎಡಭಾಗದ 4ನೇ ಮುಖ್ಯ ರಸ್ತೆ ಹಾಗೂ ಜಿಲಾನಿ ರಸ್ತೆಗೆ ಇಂಟರ್ 

10 . 00 
ಲಾಕ್ ಸೇವಿಂಗ್ ಅಳವಡಿಸುವುದು 
ವಾರ್ಡ್ ನಂ . 52 ರ ಉದಯಗಿರಿ ಕ್ಯೂಬಾ ಮಸೀದಿಯಿಂದ ಮದೀನ ಮಸೀದಿವರೆಗೆ ರಸ್ತೆಗೆ ಪೇವರ್‌ನಿಂದ ಮರು 

10 . 00 
ಡಾಂಬರೀಕರಣ 
87 | ವಾರ್ಡ್ ನಂ . 53 ರ ರಾಜೀವ್ ನಗರ 1ನೇ ಹಂತ ಕೈಫ್ ಮಸೀದಿಯಿಂದ ರಾಜೀವ್‌ನಗರ 1ನೇ ಹಂತದ ಹುಟ್ಟೋ 

10 . 00 
ಮನೆಗಳ 4 ರಿಂದ 9ನೇ ಕ್ರಾಸ್‌ಗಳ ರಸ್ತೆಗಳ ಅಭಿವೃದ್ಧಿ ಮತ್ತು ಡಾಂಬರೀಕರಣ 
ವಾರ್ಡ್ ನಂ . 54 ರ ಗೌಸಿಯಾ ನಗರ ಸಿ ಬ್ಲಾಕ್ 1 ರಿಂದ 8ನೇ ಕ್ರಾಸ್ ರಸ್ತೆಗಳ ಅಭಿವೃದ್ಧಿ ಮತ್ತು ಡಾಂಬರೀಕರಣ 

10. 00 
ವಾರ್ಡ್ ನಂ . 55ರ ಕಲ್ಯಾಣಗಿರಿ ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ದಿ 

10. 00 
ಆಲನಹಳ್ಳಿ ಬಡಾವಣೆಯ ವಾರ್ಡ್ ನಂ . 56ರ ಹದಗೆಟ್ಟ ರಸ್ತೆಗಳ ಅಭಿವೃದ್ದಿ 

10 . 00 
91 . ವಾರ್ಡ್ ನಂ . 57ರ ಗುರುರಾಜು ಬಡಾವಣೆಯ ರಸ್ತೆಗಳ ಅಭಿವೃದ್ಧಿ 

10 . 00 
ವಾರ್ಡ್ ನಂ . 58ರ ಕೇಂದ್ರಿಯ ವಿದ್ಯಾಲಯದ ಮುಂಭಾಗದ ರಸ್ತೆ ಅಭಿವೃದ್ಧಿ 

10 .00 
ವಾರ್ಡ್ ನಂ . 59ರ ಚರ್ಚ್ ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ದಿ 

10 . 00 
94 ವಾರ್ಡ್ ನಂ . 60ರ ಇಂದಿರಾ ಗಾಂಧಿ ರಸ್ತೆಯಲ್ಲಿ ಮಳೆ ನೀರು ಚರಂಡಿಯಿಂದ ಸುಲ್ತಾನ್ ರಸ್ತೆವರೆಗೆ ರಸ್ತೆ ಅಭಿವೃದ್ಧಿ 

10 .00 
95 ವಾರ್ಡ್ ನಂ . 61ರ ಕ್ಯಾತಮಾರನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಐಶ್ವರ್ಯ ಕಾರ್ನ‌್ರನಿಂದ ಹುಲಿಯಮ್ಮ ದೇವಸ್ಥಾನದವರೆಗೆ ರಸ್ತೆ 

10 . 00 
ಅಭಿವೃದ್ಧಿ 
ವಾರ್ಡ್ ನಂ . 62ರ ಜ್ಯೋತಿ ನಗರ ಆಟೋ ಸ್ಟಾಂಡ್‌ನಿಂದ ನಿರಾಶ್ರಿತರ ಕೇಂದ್ರ ರಸ್ತೆಯವರೆಗೆ ರಸ್ತೆ ಅಭಿವೃದ್ದಿ 

10 . 00 
ವಾರ್ಡ್ ನಂ . 63ರ ಬನೂರು ರಸ್ತೆಯಿಂದ ವಿನಯಾ ವಾರ್ಗದವರೆಗೆ ಗೀತಾ ಶಾಲೆಯ ರಸ್ತೆಯ ಅಭಿವೃದ್ದಿ 

10 . 00 
ವಾರ್ಡ್ ನಂ . 65ರ ವಸ್ತು ಪ್ರದರ್ಶನದ ಪೂರ್ವಭಾಗದ ರಸ್ತೆ ಡಾಂಬರೀಕರಣ 

10 . 00 
ವಾರ್ಡ್ ನಂ . 3ರ ಕೊಲ್ಲಾಪುರದಮ್ಮ ದೇವಸ್ಥಾನದ ರಸ್ತೆ ಮತ್ತು ಹುಲ್ಲಿನ ಬೀದಿ ಕ್ರಾಸ್‌ಗಳಲ್ಲಿ ಚರಂಡಿ ಅಭಿವೃದ್ಧಿ 

10 . 00 
100 ವಾರ್ಡ್ ನಂ . 3ರ ಚಾಮರಾಜಪುರಂ ಬಾಲಕೃಷ್ಣರಾವ್ ರಸ್ತೆ ಹಿಂಭಾಗದ ಗಲ್ಲಿಯಲ್ಲಿ ಜೆಲ್ಲಿ ಬಚಾವಣೆ & ಡಾಂಬರೀಕರಣ 

5 .14 
ಒಟ್ಟು ( 1 ರಿಂದ 100) 

3500 .00 
ನೀರು ಸರಬರಾಜು ವಿರಣಾ ಜಾಲದ ನವೀಕರಣ / ವೃದ್ಧಿ ಮೇಲ್ಮಟ್ಟದ ಜಲಸಂಗ್ರಹಾಗಾರ & ನೆಲಮಟ್ಟದ ಜಲಸಂಗ್ರಹಾಗಾರ ನಿರ್ಮಾಣ ಹಾಗೂ ಇತರೆ ನೀರು 

ಸರಬರಾಜು ಕಾಮಗಾರಿಗಳು 
101 | ಮೈಸೂರು ನಗರಕ್ಕೆ ನೀರು ಸರಬರಾಜು ಮಾಡುತ್ತಿರುವ 3ನೇ ಹಂತದ ಯೋಜನೆ ಅಡಿ ಮೂಲಸ್ಥಾವರದಿಂದ 

1078 .00 
ಬಿ . ಪಿ . ಎಸ್ . ವರೆಗೆ ಸಿ . ಐ . ಕೋಳವೆಮಾರ್ಗದ ಬದಲು 813 ಎಂಎಂ ವ್ಯಾಸ ಎಂ . ಎಸ್ . ಕೊಳವೆ ಅಳವಡಿಸುವ ಕಾಮಗಾರಿ 
102 ಮೈಸೂರು ನಗರಕ್ಕೆ ನೀರು ಸರಬರಾಜು ಮಾಡುತ್ತಿರುವ 3ನೇ ಹಂತದ ಯೋಜನೆ ಅಡಿ ಬಿ . ಪಿ.ಎಸ್.ನಿಂದ 

ಸಿ . ಎಸ್.ಆರ್. ವರೆಗೆ ಸಿ. ಐ . ಕೊಳವೆಮಾರ್ಗದ ಬದಲು 813 ಎಂಎಂ ವ್ಯಾಸದ ಎಂ . ಎಸ್. ಕೊಳವೆ ಅಳವಡಿಸುವ 636.00 

ಕಾಮಗಾರಿ 
103 | ಮೈಸೂರು ನಗರ ಯಾದವಗಿರಿ ಬಡಾವಣೆ ಹೆಚ್.ಎಲ್.ಅರ್. ಆವರಣದಲ್ಲಿ ಶಿಥಿಲವಾಗಿರುವ 2 .00 ಎಂ . ಜಿ. ಸಾಮರ್ಥ್ಯದ 

ಜಲಸಂಗ್ರಹಗಾರವನ್ನು ಕೆಡವಿ ಹೊಸದಾಗಿ 2 .50 ಎಂ . ಜಿ. ( 2 ಸಂಖ್ಯೆ) ಸಾಮರ್ಥ್ಯದ ಜಲಸಂಗ್ರಹಗಾರ ನಿರ್ಮಿಸುವ 380 .20 
ಕಾಮಗಾರಿ 


99 


ಒಟ್ಟು ( 101 ರಿಂದ 103) 


2094 .20 


303 .00 


200 . 00 


1. ಒಳಚರಂಡಿ ವ್ಯವಸ್ಥೆ ವಿತರಣ ಜಾಲ, ಲ್ಯಾಟರನ್ಸ್ ಹಾಗೂ ಇತರೆ ಯುಜಿಡಿ 
104 | ಕಾರಂಜಿ ಕೆರೆಗೆ ಹೋಗುವ ಮಲಿನ ನೀರು ತಡೆಗಟ್ಟುವ ಒಳಚರಂಡಿ ವ್ಯವಸ್ಥೆ 
105 ಕುಕ್ಕರಹಳ್ಳಿ ಕೆರೆಗೆ ಹೋಗುವ ಮಲಿನ ನೀರು ತಡೆಗಟ್ಟುವ ಒಳಚರಂಡಿ ವ್ಯವಸ್ಥೆ 

ಡಿಸ್ಟಿಕ್ಸ್ ಎ ವ್ಯಾಲಿ ಮಾತೃಮಂಡಲಿ ಸರ್ಕಲ್‌ನಿಂದ ರಾಯನಕೆರೆವರೆಗೆ 
106 . ಮೈಸೂರು ನಗರದ “ ಎ ” ವ್ಯಾಲಿಯ ಸರಸ್ವತಿಪುರಂನಿಂದ ಅರವಿಂದ ನಗರ ವ್ಯಾಪ್ತಿಯಲ್ಲಿ 150 ಮಿಮೀ , 200 ಮಿಮೀ , 

300 ಮಿಮೀ ಮತ್ತು 350 ಮಿಮೀ ವ್ಯಾಸ ಒಳಚರಂಡಿ ಕೋಳವೆ ವಾರ್ಗ ಅಳವಡಿಸುವ ಕಾಮಗಾರಿ 
ದಳವಾಯಿ ಕೆರೆಗೆ ಮಲಿನ ನೀರು ಸೇರುವುದನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಕಾಮಗಾರಿಗಳು ( ವಿದ್ಯಾರಣ್ಯಪುರಂ ) 
ಬಿ - ವ್ಯಾಲಿ) 


20.00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


೧೪೫ 


20 .00 


20.00 


30. 00 


110 | 


210 . 00 


8 .00 


87 .00 


24 . 00 


29 .50 


115 


25 .00 


107 ಮೈಸೂರು ನಗರದ ಕೃಷ್ಣಮೂರ್ತಿಪುರಂನ ಮೈಸೂರು ಅನಂತಸ್ವಾಮಿ ಪಾರ್ಕ್‌ನಿಂದ ಶ್ರೀ ಧರ್ಮಸ್ಥಳ ಮಹಿಳಾ 

ಕಾಲೇಜುನವರೆಗೆ 350 ಎಂಎಂ ಹಾಗೂ ಹೆಗ್ಗಡದೇವನ ಕೋಟೆ ರಸ್ತೆಯ ಕೇಂದ್ರಿಯ ರೇಷ್ಮೆ ಸಂಶೋಧನಾ ಕೇಂದ್ರದ 
ಆವರಣದಲ್ಲಿ 500 ವ್ಯಾಸ ಆರ್. ಸಿ. ಸಿ. ಒಳಚರಂಡಿ ಕೊಳವೆ ವಾರ್ಗವನ್ನು ಅಳವಡಿಸಿ, ಮ್ಯಾನ್‌ಹೋಲ್‌ಗಳನ್ನು ನಿರ್ಮಾಣ 

ಮಾಡಿ ಹಾಲಿ ಇರುವ ಒಳಚರಂಡಿ ಮುಖ್ಯ ಕೊಳವೆ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ಕಾಮಗಾರಿ 
108 ಮೈಸೂರು ನಗರದ ಸಿಲ್ಕ್ ಪ್ಯಾಕ್ಟರಿ ವೃತ್ತದಿಂದ ಸಾರ್ವಜನಿಕ ಹಾಸ್ಟೆಲ್ ರಸ್ತೆಯ ಮಳೆ ನೀರಿನ ಚರಂಡಿಯವರೆಗೆ 350 

ಎಂಎಂ ಹಾಗೂ ಹೆಚ್ . ಡಿ . ಕೋಟೆ ರಸ್ತೆಯಿಂದ ವಿದ್ಯಾರಣ್ಯಪುರಂ ಲಿಂಗಾಯಿತ ಸ್ಮಶಾನದ ರಸ್ತೆಯವರೆಗೆ ಮಳೆ ನೀರು 

| ಚರಂಡಿಯಲ್ಲಿ ಹಾದುಹೋಗಿರುವ ಒಳಚರಂಡಿ ಕೊಳವೆ ಮಾರ್ಗ ಮರು ನಿರ್ಮಾಣ 
109 ಮೈಸೂರು ನಗರದ ವಿದ್ಯಾರಣ್ಯಪುರಂ ಲಿಂಗಾಯಿತ ಸ್ಮಶಾನದ ರಸ್ತೆಯ ಎಸ್. ಟಿ. ಪಿ . ( ಬಿ ) ಆವರಣದಲ್ಲಿರುವ 

ವೆಟ್‌ವೆಲ್‌ವರೆಗೆ 700 ಎಂ . ಎಂ . ವ್ಯಾಸ ಆರ್. ಸಿ. ಸಿ . ಒಳಚರಂಡಿ ಕೊಳವೆಮಾರ್ಗ ಅಳವಡಿಸುವ ಕಾಮಗಾರಿ 
ಮೈಸೂರು ನಗರದ ಮಹಾತ್ಮಗಾಂಧಿ ರಸ್ತೆಯ ಜೆ.ಎಸ್.ಎಸ್. ಆಸ್ಪತ್ರೆಯಿಂದ ಗುಂಡೂರಾವ್ ನಗರ ಮಾರ್ಗವಾಗಿ 
ಎಸ್ . ಟಿ. ಪಿ. - ವರೆಗೆ 900 ಎಂಎಂ ಮತ್ತು 1200 ಎಂಎಂ ವ್ಯಾಸ ಆರ್. ಸಿ . ಸಿ . ಒಳಚರಂಡಿ ಕೊಳವೆ ಮಾರ್ಗವನ್ನು 
ಅಳವಡಿಸಿ ಆಳುಗುಂಡಿಗಳನ್ನು ನಿರ್ಮಾಣ 
ಮೈಸೂರು ನಗರದ ವಾರ್ಡ್ ನಂ . 64 ರ ನಜರ್‌ಬಾದ್ ಮೊಹಲ್ಲಾದ ಶ್ರೀ ಸಚ್ಚಿದಾನಂದ ಶಾಲೆಯ ಹಿಂಭಾಗ, ಹಾರ್ಡಿಂಗ್ 
ವೃತ್ತದಿಂದ ಮತ್ತು ಮೈಸೂರು ದಸರಾ ವಸ್ತುಪ್ರದರ್ಶನ ಮೈದಾನದಲ್ಲಿ ಮಳೆ ನೀರು ಚರಂಡಿಯ ಅಡ್ಡಲಾಗಿ 350 ಎಂಎಂ 

ವ್ಯಾಸದ ಆರ್ . ಸಿ . ಸಿ. ಒಳಚರಂಡಿ ಕೊಳವೆಮಾರ್ಗವನ್ನು ಅಳವಡಿಸುವ ಕಾಮಗಾರಿ 
112 ಜೆ. ಪಿ . ನಗರದಲ್ಲಿ 1.50 ಎಂಎಲ್ ಡಿ ಸಾಮರ್ಥ್ಯದ ಮಲಿನ ನೀರಿನ ಸಂಸ್ಕರಣಾ ಘಟಕವನ್ನು ನಿರ್ಮಿಸುವ ಕಾಮಗಾರಿ 

( ಸಿ - ವ್ಯಾಲಿ) 
ಕ್ಯಾತಮಾರನಹಳ್ಳಿ ಕೆರೆಗೆ ಮಲಿನ ನೀರು ಸೇರುವುದನ್ನು ತಡೆಗಟ್ಟಲು ಒಳಚರಂಡಿ ಕಾಮಗಾರಿಗಳನ್ನು ಅಳವಡಿಸುವುದು 
| ದೇವನೂರು ಕೆರೆಗೆ ಹೋಗುವ ಮಲಿನ ನೀರನ್ನು ( ಯುಜಿಡಿ) ತಡೆಗಟ್ಟಲು ಒಳಚರಂಡಿ ವ್ಯವಸ್ಥೆ ( ಸಿ - ವ್ಯಾಲಿ) 
ದೇವನೂರ ಕೆರೆಗೆ ಒಳಚರಂಡಿ ನೀರು ಬರುವುದನ್ನು ತಪ್ಪಿಸಲು ಹಾಲಿ ಹಾಳಾಗಿರುವ ವಿವಿಧ ವ್ಯಾಸ ಒಳಚರಂಡಿ 
ಕೊಳವೆಮಾರ್ಗವನ್ನು ದುರಸ್ತಿಪಡಿಸುವ ಕಾಮಗಾರಿ 
ಮೈಸೂರು ನಗರಸ ಮಹದೇಪುರ ರಸ್ತೆಯ ರುದ್ರಭೂಮಿ ಬಳಿಯಂದ ಸತ್ಯನಗರದವರೆಗೆ ಮಳೆ ನೀರಿನ ಚರಂಡಿ ಬದಿಯಲ್ಲಿ 
500 ಎಂ . ಎಂ . ವ್ಯಾಸ ಆರ್ . ಸಿ. ಸಿ . ಒಳಚರಂಡಿ ಕೊಳವೆ ಮಾರ್ಗವನ್ನು ಅಳವಡಿಸುವ ಕಾಮಗಾರಿ 
ಮೈಸೂರು ನಗರ ಗಾಂಧಿನಗರ ಬಡಾವಣೆಯಿಂದ ಸತ್ಯನಗರ ಜಂಕ್ಷನ್‌ವರೆಗೆ ಮಳೆ ನೀರಿನ ಚರಂಡಿ ಬಳಿಯಲ್ಲಿ 400 
ಎಂಎಂ ವ್ಯಾಸ ಆರ . ಸಿ. ಸಿ . ಒಳಚರಂಡಿ ಕೊಳವೆಮಾರ್ಗ ಅಳವಡಿಸುವ ಕಾಮಗಾರಿ 
ಮೈಸೂರು ನಗರ ಸತ್ಯನಗರ ಜಂಕ್ಷನ್‌ನಿಂದ ದೇವನೂರು ಕೆರೆವರೆಗೆ ಮಳೆ ನೀರಿನ ಚರಂಡಿ ಬದಿಯಲ್ಲಿ 600 ಎಂಎಂ 
ವ್ಯಾಸದ ಆರ್. ಸಿ .ಸಿ . ಒಳಚರಂಡಿ ಕೊಳವೆಮಾರ್ಗವನ್ನು ಅಳವಡಿಸುವ ಕಾಮಗಾರಿ. 
ಮೈಸೂರು ನಗರದ ಗಾಯತ್ರಿಪುರಂ 2ನೇ ಹಂತದ ಕಾರ್ಮಿಕ ಭವಿಷ್ಯ ನಿಧಿ ಹಿಂಭಾಗದ ಅಡ್ಡ ರಸ್ತೆಯಿಂದ ಮಹದೇವಪುರ 
ರಸ್ತೆಯವರೆಗೆ ಮಳೆ ನೀರು ಚರಂಡಿಯ ಪಕ್ಕದಲ್ಲಿ 400 ಎಂಎಂ ವ್ಯಾಸ ಆರ್. ಸಿ. ಸಿ. ಒಳಚರಂಡಿ ಕೊಳವೆಮಾರ್ಗ 
ಅಳವಡಿಸುವ ಕಾಮಗಾರಿ 

ಡಿಸ್ಟಿಕ್ಸ್ “ ಸಿ ” ವ್ಯಾಲಿ ಕುಬಾರಕೊಪ್ಪಲಿನಿಂದ ಕೆಸರೆ ಎಸ್. ಟಿ. ಪಿ . 
119 ) ಮೈಸೂರು ನಗರದ ಗೋಕುಲಂನ ಉತ್ತರ ಭಾಗದ ಕುಂಬಾರ ಕೊಪ್ಪಲು ಸ್ಯಾನಿಟೋರಿಯಂ ಆಸ್ಪತ್ರೆಯಿಂದ ಇ.ಎಸ್. ಐ . 

ಆಸಿಯವರೆಗೆ ಒಳಚರಂಡಿ ಕೊಳವೆಮಾರ್ಗ ಅಳವಡಿಸುವ ಕಾಮಗಾರಿ 
ಡಿಸ್ಟಿಕ್ಸ್ “ ಸಿ ” ರಾಜೀವ್‌ನಗರ ವ್ಯಾಲಿ 
ಮೈಸೂರು ನಗರದ ರಾಜೀವ್ ನಗರ 2ನೇ ಹಂತ, 2ನೇ ಘಟ್ಟದಲ್ಲಿರುವ ನಿಮ್ಮ ಮಸೀದಿಯಿಂದ ರಾಜೀವನಗರ 
ಮುಖ್ಯರಸ್ತೆಯವರೆಗೆ ಮಳೆ ನೀರಿನ ಚರಂಡಿ ಬದಿಯಲ್ಲಿ 450 ಎಂಎಂ ವ್ಯಾಸ ಆರ್. ಸಿ. ಸಿ. ಒಳಚರಂಡಿ ಕೊಳವೆಮಾರ್ಗ 

ಅಳವಡಿಸುವ ಕಾಮಗಾರಿ 
121 ಮೈಸೂರು ನಗರದ ರಾಜೀವ್‌ನಗರ 1ನೇ ಹಂತ, ಬಡಾವಣೆ ಇಡಬ್ಲೂಎಸ್‌ ಮನೆಗಳ ಹತ್ತಿರದಿಂದ ಮಾದೇಗೌಡ ವೃತ್ತದ 

ಹತ್ತಿರದವರೆಗೆ 450 ಎಂಎಂ ವ್ಯಾಸ ಆರ್. ಸಿ. ಸಿ . ಒಳಚರಂಡಿ ಕೊಳವೆಮಾರ್ಗ ಅಳವಡಿಸುವ ಕಾಮಗಾರಿ 

ಡಿಸಿಕ್ “ ಸಿ ” ವ್ಯಾಲಿ ವಿಜಯನಗರ 1ನೇ ಹಂತದಿಂದ ಎಸ್ . ಟಿ . ಪಿ . ರಾಯನಕೆರೆ 
123 | ಮೈಸೂರು ನಗರದ ವಿಜಯನಗರ 1ನೆ ಹಂತದಿಂದ ಪ್ರೀಮಿಯರ್ ಸ್ಟುಡಿಯೋ ಹಿಂಭಾಗ, ವಿಜಯನಗರ 3ನೇ ಹಂತ ಶ್ರೀ 

ಬಸವೇಶ್ವರ ದೇವಸ್ಥಾನದ ಹತ್ತಿರ ಹಾಗೂ ಜಯಲಕ್ಷ್ಮೀಪುರಂ ಚಂದ್ರಕಲಾ ಆಸ್ಪತ್ರೆ ಹಿಂಭಾಗದಿಂದ ಹುಣಸೂರು ರಸ್ತೆ ಮುಖ್ಯ 
ಒಳಚರಂಡಿ ಕೊಳವೆ ಮಾರ್ಗದವರೆಗೆ 200 ಎಂಎಂ ಮತ್ತು 300 ಎಂಎಂ ವ್ಯಾಸದ ಒಳಚರಂಡಿ ಕೊಳವೆ ಮಾರ್ಗವನ್ನು 
[ ಅಳವಡಿಸಿ, ಆಳುಗುಂಡಿಗಳ ನಿರ್ಮಾಣ 

ಒಟ್ಟು ( 104 ರಿಂದ 123) 
2 . ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳು (Traffic managementimprovement works such as VEHICLE 

ACTUATED SIGNAL (Solar /UPS) Integrated with surveillance enforcement cameras ) 
124 | ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳು 
ಒಟ್ಟು ( 124) 

| 


22 .50 


117 


26 . 00 


118 | 


10 .00 


3 


3 


29. 00 


29 . 00 


28. 00 


29. 00 


1150 . 00 || 


150.00 
150.00 | 


೧೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


4 , 


_ 3, ಉದ್ಯಾನವನಗಳ ನಿರ್ಮಾಣ/ ಅಭಿವೃದ್ಧಿ & ನಗರ ಅರಕರಣ | 
125 | ಕುಪಣ್ಣ ಪಾರ್ಕ್ ಉಳಿಕೆ ಕಾಮಗಾರಿ 

100. 00 
126 | ಯಜ್ಜಿ ಪಾರ್ಕ್ ಅಭಿವೃದ್ಧಿ ಕಾಮಗಾರಿ 

100. 00 
127 ಪೀಪಲ್ ಪಾರ್ಕ್ ಅಭಿವೃದ್ದಿ 

50 . 00 
128 | ವಿಜಯನಗರ 1ನೇ ಹಂತ ಯೋಗನರಸಿಂಹಸ್ವಾಮಿ ದೇವಸ್ಥಾನ ಪಾರ್ಕ್ ಅಭಿವೃದ್ದಿ 

100. 00 
129 | ಚೆಲುವಾಂಬ ಪಾರ್ಕ್ ಅಭಿವೃದ್ದಿ 

50. 00 
130 | ರಾಜೀವನಗರ ಪಾರ್ಕ್ ಅಭಿವೃದ್ಧಿ 

50 .00 
131 | ಕೆ. ಸಿ . ಬಡಾವಣೆ ಪಾರ್ಕ್ ಅಭಿವೃದ್ದಿ 

25 . 00 
_ 132 | ಸಿದ್ದಿಖಿನಗರ ಮುಖ್ಯ ರಸ್ತೆ ಪಾರ್ಕ್ ಅಭಿವೃದ್ದಿ 

25 .00 
ಒಟ್ಟು (125 ರಿಂದ 132) 

500 . 00 
ಒಟ್ಟು ಮೊಬಲಗು (1 ರಿಂದ 132) | 

7,394 . 00 
2 . ಈ ಅನುಮೋದನೆಯನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲಾಗಿದೆ. 
1. ಈ ಅನುಮೋದನೆಯನ್ನು ಕಾಮಗಾರಿಗಳ ಪಟ್ಟಿಗೆ ಮಾತ್ರ ನೀಡಲಾದ ಅನುಮೋದನೆಯೆಂದು ಪರಿಗಣಿಸುವುದು. ಈ ಅನುಮೋದನೆಯನ್ನು 

ಕಾಮಗಾರಿಗಳ ಪಟ್ಟಿಗೆ ಅಥವಾ ಪಟ್ಟಿಯಲ್ಲಿನ ಯಾವುದೇ ಕಾಮಗಾರಿಗೆ ನೀಡಿರುವ ಆಡಳಿತಾತ್ಮಕ ಅನುಮೋದನೆ ಎಂದು ಪರಿಗಣಿಸುಂತಿಲ್ಲ. 
ಸರ್ಕಾರದ ಆದೇಶ ಸಂಖ್ಯೆ : ನಇ 167 ಎಸಿಬಿ 2010, ದಿನಾಂಕ 13 - 08 - 2010ರಲ್ಲಿ ಹೇಳಲಾದ ಸೂಚನೆ/ ಷರತ್ತುಗಳನ್ನು ಪಾಲಿಸುವುದು 
ಮತ್ತು ಇದರಲ್ಲಿ ಸ್ಪಷ್ಟಪಡಿಸಿರುವಂತೆ ರೂ . 100 ಕೋಟಿ ವಿಶೇಷ ಅನುದಾನದ 2ನೇ ಹಂತದಲ್ಲಿ ಕೈಗೊಳ್ಳಲಾಗುವ ಕಾಮಗಾರಿಗಳಿಗೆ 
ಸಂಬಂಧಿಸಿದಂತೆ ವೆಚ್ಚವನ್ನು 2011 - 12 ರಿಂದ 2013 - 14ರ ಆರ್ಥಿಕ ವರ್ಷಗಳಲ್ಲಿ ಸಮನಾಗಿ ಭಾಗ ಮಾಡಿ ವ್ಯಯಿಸತಕ್ಕದ್ದು. ಅದರಂತೆ ರೂ . 
100 ಕೋಟಿ ಅನುದಾನವನ್ನು ಈ ಮೂರು ಆರ್ಥಿಕ ವರ್ಷಗಳಲ್ಲಿ ಸಮನಾಗಿ ಭಾಗ ಮಾಡಿ ಬಿಡುಗಡೆ ಮಾಡಲಾಗುವುದು. 

ಇದಕ್ಕನುಸಾರವಾಗಿ ಟೆಂಡರ್ ಪ್ರಕ್ರಿಯೆ ನಡೆಸುವುದು. 
3 . ಕರ್ನಾಟಕ ಮಹಾನಗರಪಾಲಿಕೆಗಳ ನಿಯಮಗಳು, 1977ರಲ್ಲಿ ನೀಡಲಾಗಿರುವ ಸೂಚನೆಗಳಂತೆ ಪ್ರತಿ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 

ತಯಾರಿಸಿ ಅದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಆಡಳಿತಾತ್ಮಕ ಅನುಮೋದನೆಯನ್ನು ಟೆಂಡರ್ / ಇ - ಪ್ರಕ್ಕೂರ್‌ಮೆಂಟ್ ಪ್ರಕ್ರಿಯೆ ಪ್ರಾರಂಭಿಸುವ 
ಮೊದಲು ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು. 
ಈ ಕ್ರಿಯಾ ಯೋಜನೆಯಲ್ಲಿ ತೆಗೆದುಕೊಳ್ಳಲಾಗುವ ಕಾಮಗಾರಿಗಳಿಗೆ ಸರ್ಕಾರದ/ ಸ್ಥಳೀಯರು ಸಂಸ್ಥೆಯ ಅಥವಾ ಇನ್ನಿತರ ಮೂಲಗಳಿಂದ 

ಯಾವುದೇ ವೆಚ್ಚ ಮಾಡಿರುವುದಿಲ್ಲವೆಂಬುದನ್ನು ಪೂರ್ವಾನ್ವಯವಾಗಿ ಖರಿತಪಡಿಸಿಕೊಳ್ಳತಕ್ಕದ್ದು. 
5 . ರೂಪಾಯಿ ಎರಡು ನೂರು ಲಕ್ಷ ಅಂದಾಜು ವೆಚ್ಚಕ್ಕಿಂತ ಹೆಚ್ಚಾಗಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ ಸರ್ಕಾರದ ಹಂತದಲ್ಲಿ 

ಕಡ್ಡಾಯವಾಗಿ ಆಡಳಿತಾತ್ಮಕ ಅನುಮೋದನೆ ಪಡೆದುಕೊಳ್ಳುವುದು. 
6. ರೂಪಾಯಿ ಐದು ನೂರು ಲಕ್ಷ ಅಂದಾಜು ವೆಚ್ಚಕ್ಕಿಂತ ಹೆಚ್ಚಾಗಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗೆ ಕರ್ನಾಟಕ ಸರ್ಕಾರದ 

(ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು, 1997ರ ಪ್ರಕಾರ ಸಚಿವ ಸಂಪುಟದ ಅನುಮೋದನೆ ಪಡೆಯುವುದು 
ಕಡ್ಡಾಯವಾಗಿರುವುದರಿಂದ ಅಂತಹ ಕಾಮಗಾರಿಗಳ ಪಟ್ಟಿಯನ್ನು ಸೂಕ್ತ ಪ್ರಸ್ತಾವನೆಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಅನುಮೋದನೆ 
ದೊರೆತ ನಂತರ ಟೆಂಡರ್ ಪ್ರಕ್ರಿಯೆ ನಡೆಸುವುದು . 
ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಮಾರ್ಗದರ್ಶಿ ಸೂಚನೆ ಅನ್ವಯ ರೂ . 500 ಸರಿಹೊಂದುವಂತೆ 
ಕಡ್ಡಾಯವಾಗಿ ಅಳವಡಿಸಬೇಕಾಗಿರುವುದರಿಂದ ಬಾಕಿ ಇರುವ ರೂ . 350 ಲಕ್ಷಕ್ಕೆ ಕಾಮಗಾರಿಯನ್ನು ಗುರುತಿಸಿ ಕ್ರಿಯಾ ಯೋಜನೆಯನ್ನು 

ತಯಾರಿಸಿ ಅನುಮೋದನೆಗಾಗಿ ಸರ್ಕಾರಕ್ಕೆ ಆದಷ್ಟು ಬೇಗ ಸಲ್ಲಿಸುವುದು. 
8. ಘನತ್ಯಾಜ್ಯ ವಸ್ತು ನಿರ್ವಹಣೆ ಸಂಬಂಧಿತ ಲ್ಯಾಂಡ್ ಫಿಲ್ ಸೈಟ್ ಅಭಿವೃದ್ಧಿ ಕಾಮಗಾರಿಗಳು, ನಗರ ಸ್ವಚ್ಚತೆ ನಿರ್ವಹಣೆ ಸಂಬಂಧಿತ 

ಯಂತ್ರೋಪಕರಣಗಳು , ಮಳೆ ನೀರು ಚರಂಡಿ ಕಾಮಗಾರಿಗಳು , ವಿದ್ಯುತ್ ಬೀದಿ ದೀಪಗಳ ಅಳವಡಿಕೆ ಹಾಗೂ ಇಂಧನ ಉಳಿತಾಯ 
ಕಾಮಗಾರಿಗಳು ಮತ್ತು ಇತರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಮಾರ್ಗದರ್ಶಿ ಸೂಚನೆ ಅನ್ವಯ 
ರೂ . 2000 ಲಕ್ಷ ಮೊತ್ತದ ಕಾಮಗಾರಿಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕಾಗಿರುವುದರಿಂದ ಸದರಿ ಮೊತ್ತಕ್ಕೆ ಕಾಮಗಾರಿಗಳನ್ನು ಆಯ್ಕೆ 

ಮಾಡಿ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಅನುಮೋದನೆಗಾಗಿ ಸರ್ಕಾರಕ್ಕೆ ಆದಷ್ಟು ಬೇಗ ಸಲ್ಲಿಸುವುದು. 
9. ಕ್ರಮ ಸಂಖ್ಯೆ (1) ರ ಕಾಮಗಾರಿಯಲ್ಲಿ ಚಾಮರಾಜ ಜೋಡಿ ರಸ್ತೆಯನ್ನು ಅಂತರರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಹಾಗೂ ಎಲ್ಲಾ ರಸ್ತೆಯ 

ಪೀಠೋಪಕರಣಗಳನ್ನು ಅಭಿವೃದ್ಧಿಪಡಿಸುವುದು ಎಂದು ನಮೂದಿಸಿ ಅದಕ್ಕಾಗಿ ರೂ . 1,000 ಲಕ್ಷ ಅನುದಾನ ಒದಗಿಸಲಾಗಿದೆ. ಮಾರ್ಗದರ್ಶಿ 
ಸೂತ್ರಗಳಲ್ಲಿ ರಸ್ತೆಗಳ ಪೀಠೋಪಕರಣಗಳಿಗೆ ಅವಕಾಶ ಇಲ್ಲದಿರುವುದರಿಂದ ಈ ಕಾಮಗಾರಿಯನ್ನು ಮಾರ್ಗದರ್ಶಿ ಸೂತ್ರಗಳಲ್ಲಿನ ಸೂಚನೆಗಳ 

ಪ್ರಕಾರ ಅಂದಾಜು ಪಟ್ಟಿ ತಯಾರಿಸಿ ಅದಕ್ಕೆ ಸರ್ಕಾರದ ಅನುಮೋದನೆ ಪಡೆಯುವುದು. 
10 . ಈ ಅನುದಾನದ ಅಡಿ ಕಾಮಗಾರಿಗಳನ್ನು ನಿರ್ವಹಿಸುವ ಸಲುವಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 

1999 ಮತ್ತು ಅದರಡಿ ರಚಿಸಿರುವ ನಿಯಮಗಳ ಮತ್ತು ಹೊರಡಿಸಲಾದ ಸೂಚನೆಗಳಲ್ಲಿನ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ : 
ಸಿಆಸುಇ 20 ಇಜಿವಿ 2009 (4), ದಿನಾಂಕ 13 - 7 - 2009 ರಲ್ಲಿನ ಎಲ್ಲಾ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಟೆಂಡರ್ ಪ್ರಕ್ರಿಯೆಯನ್ನು 
ಇ - ಪ್ರಕ್ಕೂರ್‌ಮೆಂಟ್ ಮೂಲಕ ಕಡ್ಡಾಯವಾಗಿ ಕೈಗೊಳ್ಳುವುದು. 


7 . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


೧೪೭ 


11. ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳಿಗಾಗಿ ರೂ . 150 ಲಕ್ಷ ಮೊತ್ತವನ್ನು ಒಟ್ಟಾರೆಯಾಗಿ ಒದಗಿಸಿಕೊಳ್ಳಲಾಗಿದೆ. ಈ ಮೊತ್ತವನ್ನು 

ಉಪಯೋಗಿಸಿಕೊಂಡು ಕೈಗೊಳ್ಳಲಾಗುವ ಕಾಮಗಾರಿಗಳನ್ನು ಪಟ್ಟಿಮಾಡಿ ಅವುಗಳ ಅಂದಾಜು ಪಟ್ಟಿಗಳೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಿ 

ಅನುಮೋದನೆ ಪಡೆದುಕೊಳ್ಳುವುದು. 
3. ಪ್ರಸ್ತಾವನೆಯಲ್ಲಿ ಹೇಳಲಾದ ಅಂಶಗಳ ಹಿನ್ನೆಲೆಯಲ್ಲಿ ಕಾಮಗಾರಿಗಳ ಸ್ವರೂಪದಲ್ಲಿನ ನಿಗಧಿತ ಮೊತ್ತಕ್ಕಿಂತ ಹೆಚ್ಚುವರಿ /ಕಡಿಮೆಯಾಗಿ 

ನಿಗಧಿಪಡಿಸಿದ ಮೊತ್ತಕ್ಕೆ ಸರ್ಕಾರದ ದಿನಾಂಕ 24 - 8 - 2010ರ ಸುತೋಲೆ ಸಂಖ್ಯೆ : ನಣ 167 ಎಸಿಬಿ 2010 ರಲ್ಲಿನ ಮಾರ್ಗದರ್ಶಿ 

ಸೂತ್ರಗಳಿಂದ ವಿನಾಯತಿ ನೀಡಲಾಗಿದೆ . 
4. ಈಗ ಅನುಮೋದನೆ ನೀಡಿರುವ ಮೊತ್ತ ರೂ . 7, 394 .20 ಲಕ್ಷ ಇರುವುದರಿಂದ ಯೋಜನೆಯ ಒಟ್ಟಾರೆ ರೂ . 100 ಕೋರಿ ಮೊತ್ತದ ಪೈಕಿ 

ಉಳಿಕೆ ಮೊತ್ತವಾದ ರೂ . 2,605.80 ಲಕ್ಷ ಮೊತ್ತಕ್ಕೆ ಕ್ರಿಯಾ ಯೋಜನೆಯನ್ನು ಆದಷ್ಟು ಶೀಘ್ರವಾಗಿ ಅನುಮೋದನೆಗಾಗಿ ಸರ್ಕಾರಕ್ಕೆ 

ಸಲ್ಲಿಸುವುದು . 
5. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನುಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 315 ವೆಚ್ಚ -9 /2011 , ದಿನಾಂಕ 28 -5 - 2011 ರಲ್ಲಿ ನಿಡಲಾದ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಆರ್ . ಮಹೇಶ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್.2750 

( ಮಹಾನಗರಪಾಲಿಕೆ - 2) 

ನಗರಾಭಿವೃದ್ಧಿ ಇಲಾಖೆ 
ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 68 ಹೆಚ್ ಪಿಯು 2011 , ಬೆಂಗಳೂರು, ದಿನಾಂಕ 30ನೇ ನವೆಂಬರ್ 2011 
ಸಂಖ್ಯೆ ಇಡಿ 68 ಹೆಚ್‌ಪಿಯು 2011 ಮತ್ತು ಇಡಿ 69 ಹೆಚ್ ಪಿಯು 2011, ದಿನಾಂಕ 21- 10 - 2011ರ ಸರ್ಕಾರಿ ಆದೇಶಗಳಲ್ಲಿ “ಸಂಚಿ 
ಹೊನ್ನಮ್ಮ ”, “ಸರ್ ಸಿ. ವಿ . ರಾಮನ್” ಮತ್ತು “ಕಿತ್ತೂರು ರಾಣಿ ಚೆನ್ನಮ್ಮ ” ವಿದ್ಯಾರ್ಥಿ ವೇತನ/ ಪುರಸ್ಕಾರಗಳನ್ನು ವಿತರಣೆ ಮಾಡಲು ಜಿಲ್ಲಾವಾರು 
“ಅನುದಾನ ಹಂಚಿಕೆ ಮಾಡಿರುವುದನ್ನು ಭಾಗಶಃ ಮಾರ್ಪಡಿಸಿ ; ಅನುದಾನವನ್ನು ಆಯಾ ಜಿಲ್ಲೆಯ ನವೀಕರಣ ಮತ್ತು ಹೊಸ ವಿದ್ಯಾರ್ಥಿ ವೇತನವನ್ನು 
ಮಂಜೂರು ಮಾಡಿದ ನಂತರ ಉಳಿಕೆ ಮೊತ್ತವನ್ನು ಕೊರತೆ ಇರುವ ಜಿಲ್ಲೆಗಳಿಗೆ ಬಳಸಿಕೊಳ್ಳಲು ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು 
ಇವರಿಗೆ ಅಧಿಕಾರ ನೀಡಲಾಗಿದೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಐ .ಎಫ್ . ಮಾಗಿ, 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್‌. ನಂ . 2762 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ (ಯೋಜನೆ). 

ಶಿಕ್ಷಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಶ್ರೀ ಮಂಜುನಾಥ ಸ್ವಾಮಿ ವಿದ್ಯಾ ಸಂಸ್ಥೆ ( ರಿ) ಯ 

ಶ್ರೀ ಮಂಜುನಾಥ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಅಲ್ಲಿನ ಬೋಧಕರ ಹುದ್ದೆಗಳನ್ನು ವೇತನಾನುದಾನದ 

ವ್ಯಾಪ್ತಿಗೆ ಒಳಪಡಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99, ದಿನಾಂಕ 07 - 08 - 2003. 

2 . ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 , ದಿನಾಂಕ 13 - 05 - 2009 . 
3. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008, ದಿನಾಂಕ 05 - 10 - 2009. 
4. ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ /08 / ಜಿಇಎ.ಶಿವಿ/2010 - 11 / ಪಿಸಿಸಿ -3, ದಿನಾಂಕ 05 - 10 - 2010. 

5. ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ 499 /2011, ದಿನಾಂಕ 28 -10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ ) ನಿಯಮಗಳು 
2003ರ ನಿಯಮ 8(1) ರನ್ವಯ ದಿನಾಂಕ 01 - 06 -1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ 01 - 06 -1987 ರಿಂದ ದಿನಾಂಕ 31 - 03 - 1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ 18 - 02 -2009 ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 

ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ 01 - 06 - 87 ರಿಂದ 31- 3 - 95ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 


೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ (2) ರ ದಿನಾಂಕ 
13 - 05 - 2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ ( 3) ರ ದಿನಾಂಕ 05 - 10 - 2009ರಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ 01 - 06 -1987 ರಿಂದ 
31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ಕೆಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ ( 4) ರ ದಿನಾಂಕ 05 -10 - 2010ರ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ 
ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು 
ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. ಈಗಾಗಲೇ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ 
ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ 
ಇಲಾಖೆಯು ತಿಳಿಸಿದೆ. ಆದರೆ, ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು 
ವಿಧಿಸಿತ್ತು. ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿತ್ತು, ಸಚಿವ ಸಂಪುಟವು 
ಮೇಲೆ ಓದಲಾದ (5) ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸಿ , ಸದರಿ ಕಾಲೇಜು ಹಾಗೂ ಇತರೆ 
9 ಕಾಲೇಜುಗಳನ್ನು ಮತ್ತು ಅವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಬೋಧಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ 
ನೀಡಿದೆ. ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ 
ಮತ್ತು ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ 
ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 169 ಯುಪಿಸಿ 2010, ಬೆಂಗಳೂರು, ದಿನಾಂಕ 11ನೇ ನವೆಂಬರ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 
ಸಂಸ್ಥೆಗಳ ವತಿಯಿಂದ ದಿನಾಂಕ 01- 06 -1987 ರಿಂದ 31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ದಾವಣಗೆರೆಯ ಶ್ರೀ ಮಂಜುನಾಥ 
ಸ್ವಾಮಿ ವಿದ್ಯಾ ಸಂಸ್ಥೆ ( ರಿ) ಯ ಶ್ರೀ ಮಂಜುನಾಥ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜನ್ನು ಈ ಆದೇಶ ಹೊರಡಿಸಿದ ದಿನ 
ಜಾರಿಗೆ ಬರುವಂತೆ ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 

ಹಾಗೂ ಸದರಿ ಕಾಲೇಜನ್ನು ಮತ್ತು ಸದರಿ ವಿಷಯಗಳಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ 
ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅವರುಗಳು ಬೊಧಿಸುತ್ತಿರುವ ಹುದ್ದೆ/ ವಿಷಯಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ ವೇತನಾನುದಾನದ 
ವ್ಯಾಪ್ತಿಗೆ ತರಲಾಗಿದೆ. 
ವೇತನಾನುದಾನಕ್ಕೆ ವೇತನಾನುದಾನಕ್ಕೆ 

ವೇತನಾನುದಾನಕ್ಕೆ 
ಕ್ರಮ ಪರಿಗಣಿಸಲಾದ 

ವೇತನ 
ಒಳಪಡಿಸಿದ ಬೋಧಕರ ಒಳಪಡಿಸಿದ 

ಒಳಪಡಿಸಿದ ಕಾರ್ಯಭಾರ 
ಮೀಸಲಾತಿ 

ಶ್ರೇಣಿ 
ಹೆಸರು ಹುದ್ದೆ/ ವಿಷಯ 

ಹುದ್ದೆಗಳ ಸಂಖ್ಯೆ 
ಅರ್ಥಶಾಸ್ತ್ರ 
ಕೆ. ಎಂ .ಚಂದ್ರಶೇಖರಯ್ಯ 

ಅನ್ವಯಿಸುವುದಿಲ್ಲ - 01 

22 ಗಂಟೆ ಯುಜಿಸಿ 
ಉಪನ್ಯಾಸಕರು 
ಡಾ || ಎಂ . ಹೆಚ್. ವಿಜಯ 

ಇತಿಹಾಸ ಅನ್ವಯಿಸುವುದಿಲ್ಲ 

22 ಗಂಟೆ ಯುಜಿಸಿ 
ಕುಮಾರ್ 

ಉಪನ್ಯಾಸಕರು 
ಡಾ || ಡಿ.ಕೆ . ಅಂಜನಪ್ಪ 

ಕನ್ನಡ 
ಅನ್ವಯಿಸುವುದಿಲ್ಲ 

18 ಗಂಟೆ ಯುಜಿಸಿ 
ಉಪನ್ಯಾಸಕರು 

ಸಮಾಜಶಾಸ್ತ್ರ 
ಹೆಚ್. ಬಿ . ಪ್ರಕಾಶ್ 

ಅನ್ವಯಿಸುವುದಿಲ್ಲ 

22 ಗಂಟೆ ಯುಜಿಸಿ 
ಉಪನ್ಯಾಸಕರು 
5 | ಸಿ. ಶಂಕರಪ್ಪ ] ದೈ . ಶಿ. ಬೋಧಕರು | ಅನ್ವಯಿಸುವುದಿಲ್ಲ | 01 

ಯುಜಿಸಿ | 
| ಎನ್. ಗಂಗಾಧರ್ ಗ್ರಂಥಪಾಲಕರು ಅನ್ವಯಿಸುವುದಿಲ್ಲ - 01 

ಯುಜಿಸಿ 


ಸಂಖ್ಯೆ 


3 


| 


4 


. 


1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡುಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
2. ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ 

ಪಡೆಯುವ ಷರತ್ತಿಗೊಳಪಟ್ಟಿದೆ. 
3. ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ 

ವಿಸ್ತರಿಸಿರುವ ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿಪಡಿಸತಕ್ಕದ್ದು. ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ 
ಪೂರ್ವದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೯ , ೨೦೧೨ 


೧೪೯ 


4, ದಿನಾಂಕ 11 - 07 - 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ .ಫಿಲ್. ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ 

ನೀಡಲು ಪರಿಗಣಿಸಲಾಗುತ್ತಿದೆ . ಆದರೆ, ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ 11 - 07 - 2009ರ ಪೂರ್ವದಲ್ಲಿ 
ನಡೆದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು , ಅವರುಗಳ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ 
11 - 07 - 2009ರ ನಂತರ ವಿತರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವ 
ದಿನಾಂಕವನ್ನು ಅಂದರೆ ಪರೀಕ್ಷೆ ನಡೆದ ದಿನಾಂಕ ಅಥವಾ ಪ್ರಮಾಣಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ 
ಪರಿಗಣಿಸಬೇಕು ಎಂಬುದರ ಕುರಿತು ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ/ ಆರ್ಥಿಕ ಇಲಾಖೆಯೊಡನೆ 
ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು ವೇಳೆ ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ 
ಎಂ .ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣಪತ್ರ ವಿತರಿಸಿರುವ ದಿನಾಂಕದಿಂದ ಪರಿಗಣಿಸುವಂತೆ ನಿಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ 
ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ 
ಷರತ್ತಿಗೊಳಪಟ್ಟಿರುತ್ತದೆ . 
ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ 
ಉಪನ್ಯಾಸಕರುಗಳನ್ನು ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ 

ನಿಯೋಜನೆ ಮೇಲೆ ಮರು ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
6. ಸಂಸ್ಥೆಯ ಬೈಲಾದಲ್ಲಿ ನಿಗದಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 

ಪಂಗಡದವರೇ ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ 

ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ ) ನಿಯಮಗಳು , 2003ರ ನಿಯಮ 15 ( 2) ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ 

(2) ರಲ್ಲಿ ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು , ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 

ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು. 
8. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ 

ಅಂತಹ ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 
35ರಷ್ಟು ಇರತಕ್ಕದ್ದು. ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. 
ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 
ನಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ (enrollment) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು 
ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು . ತಪ್ಪಿದ್ದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
10. ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ 

ಸರಾಸರಿ ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ. ತಪ್ಪಿದ್ದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
11 . ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಛಿನ್ನತೆ 

ಇಲ್ಲದೆ ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
12 . ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 

ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಂದು ತರಗತಿಯಲ್ಲಿ ನಿಗದಿತ ಕನಿಷ್ಠ 
ಮಟ್ಟದ ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು. ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು 
ತರಗತಿಯಲ್ಲಿ ಕನಿಷ್ಠ 40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ 

ಐಚ್ಚಿಕ ವಿಷಯಗಳಿಗೆ ಕನಿಷ್ಠ 15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13. ನಿಗದಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು . ಇವುಗಳನ್ನು ಹೊಂದದೇ 

ಇರುವ ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಮೂರು ವರ್ಷಗಳ ಕಾಲಾವಕಾಶ ನೀಡಬಹುದು. ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯಾನುದಾನವನ್ನು ನಿಲ್ಲಿಸಲಾಗುವುದು. 
14 . ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
15 . ನೇರ ನೇಮಕಾತಿ , ಬಡ್ತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ 

ನಿಯಮಗಳು/ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು . 
16 , ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು 

ತುಂಬುವಾಗ ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ 

ಪಾಲಿಸತಕ್ಕದ್ದು. 
17. ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ 

ವಯೋಮಿತಿ/ ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 


೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


18. ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ 

ಇಲಾಖೆಗೆ ನಿಗದಿ ಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ860 / ವೆಚ್ಚ -8/2017, ದಿನಾಂಕ 28 - 06 - 2011 ಮತ್ತು ಆಇ/ 861/ 
ವೆಚ್ಚ- 8 /2010, ದಿನಾಂಕ 2 - 07 -2011 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಯು . ಬಿ . ಉಳವಿ , 
ಪಿ . ಆರ್‌. ನಂ . 2763 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಕಾಲೇಜು ಶಿಕ್ಷಣ) 

ಶಿಕ್ಷಣ ಸಚಿವಾಲಯ | 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಮಹಾತ್ಮ ಜ್ಯೋತಿಬಾಪುಲೆ ಶಿಕ್ಷಣ ಸಂಸ್ಥೆ, ಗುಲ್ಬರ್ಗಾ ಇದರ 

ವ್ಯಾಪ್ತಿಯಲ್ಲಿ ಬರುವ ಮಹಾತ್ಮ ಜ್ಯೋತಿಬಾಪುಲೆ ಪದವಿ ಕಾಲೇಜು, ಗುಲ್ಬರ್ಗಾ ಕಾಲೇಜಿನ ಬೋಧಕರ ಹುದ್ದೆಗಳನ್ನು 

ಅನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು . 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 , ದಿನಾಂಕ 07 - 08 - 2003. 

2 . ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008, ದಿನಾಂಕ 13 - 05 - 2009. 
3. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008, ದಿನಾಂಕ 05 -10 - 2009. 
4. ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ/03/ ಪ. ಜಾ . ಪ. ಪಂ ./ವೇಅನು/ ಗುವಿ/ ಪಿಸಿಸಿ - 2[/2010 - 11 /, 

ದಿನಾಂಕ 21 - 09 - 2010 ಮತ್ತು 28 - 10 - 2011. 

5 . ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 161 ಯುಪಿಸಿ 2010 , ದಿನಾಂಕ 18 - 06 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ದಿನಾಂಕ 07 - 08 - 2003ರ ಸರ್ಕಾರಿ ಅಧಿಸೂಚನೆಯಲ್ಲಿ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ( ಕಾಲೇಜು 
ಶಿಕ್ಷಣ) ನಿಯಮಗಳು 2003ರ ನಿಯಮ 8(1) ರನ್ವಯ ದಿನಾಂಕ 01 - 06 - 1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು 
ಮತ್ತು ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ 01- 06 - 1987 ರಿಂದ ದಿನಾಂಕ 31 - 03 -1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ 18 - 02 - 2009 ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗಿದೆ. 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ 01 - 06 - 87 ರಿಂದ 31 -3 - 95ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ ( 2) ರ ದಿನಾಂಕ 
13 - 05 - 2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ 
05 - 10 - 2009ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ 
01 - 06 - 1987 ರಿಂದ 31 - 03 -1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ಸರ್ಕಾರವು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ 26 - 08 - 2010ರ ಪ್ರಸ್ತಾವನೆಯಲ್ಲಿ 
ಕಾಲೇಜು ಶಿಕ್ಷಣ ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ 
ಒಳಪಡಿಸಬೇಕು ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆಯುಕ್ತಾಲಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ ನಂತರ ಆಡಳಿತ 
ಮಂಡಳಿಯು ಕೆಲವು ಉಪನ್ಯಾಸಕರುಗಳು ಎಂ .ಫಿಲ್. ಪದವಿ ಪಡೆದ ಬಗ್ಗೆ ದೃಢೀಕೃತ ಪ್ರಮಾಣಪತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುವರು. ಅವುಗಳನ್ನು 
ಮತ್ತು ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ ಮತ್ತು ಮೀಸಲಾತಿ 
ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಉಪನ್ಯಾಸಕರುಗಳನ್ನು 
ಈಗಾಗಲೇ ಮೇಲೆ ಓದಲಾದ ( 5) ರ ಸರ್ಕಾರಿ ಆದೇಶದಲ್ಲಿ ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿರುತ್ತದೆ. ಮೇಲೆ ಓದಲಾದ (5) ರ ಸರ್ಕಾರಿ ಆದೇಶ 
ಹೊರಡಿಸುವ ಸಂದರ್ಭದಲ್ಲಿ ಕನ್ನಡ ಮತ್ತು ಹಿಂದಿ ವಿಷಯಗಳಿಗೆ ಸಂಬಂಧಿಸಿದಂತೆ 16 ಗಂಟೆಗಳ ಕಾರ್ಯಭಾರ ಇರುವ ಬಗ್ಗೆ ಯಾವುದೇ ಖಚಿತ 
ಮಾಹಿತಿ ಲಭ್ಯವಿಲ್ಲದಿದ್ದ ಪ್ರಯುಕ್ತ ಸದರಿ ವಿಷಯಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಿರುವುದಿಲ್ಲ. ಸದರಿ ವಿಷಯಗಳಲ್ಲಿನ ಕಾರ್ಯಭಾರ 
ಕುರಿತು ಆಯುಕ್ತಾಲಯದಿಂದ ವರದಿ ಕೋರಲಾಗಿದ್ದು, ಮೇಲೆ ಓದಲಾದ ( 4) ರ ದಿನಾಂಕ 28 -10 - 2011ರ ಪತ್ರದಲ್ಲಿ ಸದರಿ ವಿಷಯಗಳಲ್ಲಿ 
16 ಗಂಟೆಗಳ ನಿಗದಿತ ಕಾರ್ಯಭಾರವಿರುವ ಪ್ರಯುಕ್ತ ಕನ್ನಡ ಮತ್ತು ಹಿಂದಿ ವಿಷಯಗಳನ್ನು ಹಾಗೂ ಸದರಿ ವಿಷಯಗಳಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶ್ರೀ ಸೂರ್ಯಕಾಂತ ಪೀರಪ್ಪ ಮತ್ತು ಶ್ರೀಮತಿ ಮೈತ್ರಿ ಸಿಂಗ್ ಠಾಕೂರ್ ಇವರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು 
ಅಭಿಪ್ರಾಯ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಸದರಿ ವಿಷಯಗಳನ್ನು ಹಾಗೂ ಅವುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ ಉಪನ್ಯಾಸಕರುಗಳನ್ನು ಈ 
ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 161 ಯುಪಿಸಿ 2010 , ಬೆಂಗಳೂರು, ದಿನಾಂಕ 16ನೇ ನವೆಂಬರ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 
ಸಂಸ್ಥೆಗಳ ವತಿಯಿಂದ ದಿನಾಂಕ 01 - 06 - 1987 ರಿಂದ 31 - 03 -1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಮಹಾತ್ಮ ಜ್ಯೋತಿಬಾಪುಲೆ ಶಿಕ್ಷಣ 
ಸಂಸ್ಥೆ, ಗುಲ್ಬರ್ಗಾ ಇದರ ವ್ಯಾಪ್ತಿಯಲ್ಲಿ ಬರುವ ಮಹಾತ್ಮ ಜ್ಯೋತಿಬಾಪುಲೆ ಪದವಿ ಕಾಲೇಜು, ಗುಲ್ಬರ್ಗಾ ಇಲ್ಲಿ ಕನ್ನಡ ಮತ್ತು ಹಿಂದಿ ವಿಷಯಗಳಲ್ಲಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೯ , ೨೦೧೨ 


೧೫೧ 


ಕ್ರಮ 


ಸಂಖ್ಯೆ 


ا 


ب 


در 


ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅವರುಗಳು ಬೋಧಿಸುತ್ತಿರುವ ಹುದ್ದೆ/ ವಿಷಯಗಳನ್ನು ಈ ಕೆಳಕಂಡ 
ಷರತ್ತಿಗೊಳಪಟ್ಟು ಈ ಆದೇಶ ಹೊರಡಿಸಿರುವ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ ಬರುವಂತೆ ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 
ವೇತನಾನುದಾನಕ್ಕೆ ವೇತನಾನುದಾನಕ್ಕೆ 

ವೇತನಾನುದಾನಕ್ಕೆ 
ಪರಿಗಣಿಸಲಾದ 

ವೇತನ 
ಒಳಪಡಿಸಿದ ಬೋಧಕರ ಒಳಪಡಿಸಿದ 

ಒಳಪಡಿಸಿದ | ಕಾರ್ಯಭಾರ 
ಮೀಸಲಾತಿ 

ಶ್ರೇಣಿ 
ಹೆಸರು | ಹುದ್ದೆ/ ವಿಷಯ 

ಹುದ್ದೆಗಳ ಸಂಖ್ಯೆ 
ಶ್ರೀ ಸೂರ್ಯಕಾಂತ ಪೀರಪ್ಪ | ಕನ್ನಡ ಅನ್ವಯಿಸುವುದಿಲ್ಲ | 01 ( ಒಂದು) | 16 ಗಂಟೆ ಯುಜಿಸಿ 
ಶ್ರೀಮತಿ ಮೈತ್ರಿ ಸಿಂಗ್ 

ఒంది ಅನ್ವಯಿಸುವುದಿಲ್ಲ 01 (ಒಂದು) . 16 ಗಂಟೆ ಯುಜಿಸಿ 
ಠಾಕೂರ್ 
1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡುಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ , ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ 
ಪಡೆಯುವ ಷರತ್ತಿಗೊಳಪಟ್ಟಿದೆ. 
ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ 
ವಿಸ್ತರಿಸಿರುವ ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿಪಡಿಸತಕ್ಕದ್ದು. ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ 
ಪೂರ್ವದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ . 
ದಿನಾಂಕ 11 - 07 - 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ . ಫಿಲ್. ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ 
ನೀಡಲು ಪರಿಗಣಿಸಲಾಗುತ್ತಿದೆ. ಆದರೆ , ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ 11 - 07 - 2009ರ ಪೂರ್ವದಲ್ಲಿ 
ನಡೆದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಅವರುಗಳ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ 
11 - 07 -2009ರ ನಂತರ ವಿತರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವ 
ದಿನಾಂಕವನ್ನು ಅಂದರೆ ಪರೀಕ್ಷೆ ನಡೆದ ದಿನಾಂಕ ಅಥವಾ ಪ್ರಮಾಣಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ 

ಬುದರ ಕುರಿತು ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ/ ಆರ್ಥಿಕ ಇಲಾಖೆಯೊಡನೆ 
ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು ವೇಳೆ ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ 
ಎಂ . ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣಪತ್ರ ವಿತರಿಸಿರುವ ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ 
ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ 
ಷರತ್ತಿಗೊಳಪಟ್ಟಿರುತ್ತದೆ. 
ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ 
ಉಪನ್ಯಾಸಕರುಗಳನ್ನು ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ 
ನಿಯೋಜನೆ ಮೇಲೆ ಮರು ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
ಸಂಸ್ಥೆಯ ಬೈಲಾದಲ್ಲಿ ನಿಗದಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದವರೇ ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ 

ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕಾಲೇಜು ಶಿಕ್ಷಣ ಸಂಸ್ಥೆಗಳು ( ಕಾಲೇಜು ಶಿಕ್ಷಣ) ನಿಯಮಗಳು, 2003ರ ನಿಯಮ 15 ( ಇ) ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ 

( 2) ರಲ್ಲಿ ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು, ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 
ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು. 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ 
ಅಂತಹ ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 
35ರಷ್ಟು ಇರತಕ್ಕದ್ದು. ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. 

ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
9. ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 

ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ (enrollment) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು 

ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದ್ದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
10 . ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ 

ಸರಾಸರಿ ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ . ತಪ್ಪಿದ್ದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
11 . ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಚಿನ್ನತೆ 

ಇಲ್ಲದೆ ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
12 . ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 

ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು . ಪ್ರತಿಯೊಂದು ತರಗತಿಯಲ್ಲಿ ನಿಗದಿತ ಕನಿಷ್ಠ 
ಮಟ್ಟದ ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು. ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು 


೧೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ತರಗತಿಯಲ್ಲಿ ಕನಿಷ್ಠ 40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ 

ಐಚ್ಚಿಕ ವಿಷಯಗಳಿಗೆ ಕನಿಷ್ಠ 15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13 . ನಿಗದಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು, ಇವುಗಳನ್ನು ಹೊಂದದೇ 

ಇರುವ ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಮೂರು ವರ್ಷಗಳ ಕಾಲಾವಕಾಶ ನೀಡಬಹುದು. ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯಾನುದಾನವನ್ನು ನಿಲ್ಲಿಸಲಾಗುವುದು. 
14. ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
15. ನೇರ ನೇಮಕಾತಿ, ಬಡ್ತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ 

ನಿಯಮಗಳು/ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
16. ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು 

ತುಂಬುವಾಗ ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ 

ಪಾಲಿಸತಕ್ಕದ್ದು. 
17. ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ 

ವಯೋಮಿತಿ/ ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
18 . ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ 

ಇಲಾಖೆಗೆ ನಿಗದಿ ಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು . 

ಪ್ರತಿ ವರ್ಷವೂ ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೆಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೆಶಕರೇ 
ಜವಾಬ್ದಾರರಾಗಿರುತ್ತಾರೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ861/ ವೆಚ್ಚ- 8 /2011 , ದಿನಾಂಕ 31 - 03 - 2011 ಮತ್ತು ಆಇ/93 / ವೆಚ್ಚ- 8 /2011 , 
ದಿನಾಂಕ 08 - 04 - 2011 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಬಿ . ಉಳವಿ, 
ಪಿ . ಆರ್‌. ನಂ . 2764 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 

ಶಿಕ್ಷಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಶಿರಾಳಕೊಪ್ಪದ ಕದಂಬ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 

ಹಾಗೂ ಅಲ್ಲಿನ ಬೋಧಕರ ಹುದ್ದೆಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 , ದಿನಾಂಕ 07 - 08 - 2003. 

2. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008, ದಿನಾಂಕ 13 - 05 - 2009 . 
3 , ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 , ದಿನಾಂಕ 05 -10 - 2009 , 
4, ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ/09 / ಜಿಇಎ . ಶಿವಿ / 2010 - 11 / ಪಿಸಿಸಿ -3 , ದಿನಾಂಕ 24 - 08 - 2010 . 

5 . ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ 499 /2011 , ದಿನಾಂಕ 28 - 10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 
2003ರ ನಿಯಮ 8(1) ರನ್ವಯ ದಿನಾಂಕ 01 - 06 - 1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ 01 - 06 - 1987 ರಿಂದ ದಿನಾಂಕ 31 - 03 - 1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ 18 - 02 - 2009 ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ 01 - 06 - 87 ರಿಂದ 31 -3 - 95ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ (2) ರ ದಿನಾಂಕ 
13 - 05 - 2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ ( 3) ರ ದಿನಾಂಕ 05 -10 - 2009ರಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ 01 -06- 1987 ರಿಂದ 
31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ಕೆಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ (4)ರ ದಿನಾಂಕ 24 - 08 - 2010ರ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೯ , ೨೦೧೨ 

೧೫೩ 
ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು 
ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. ಈಗಾಗಲೇ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ 
ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ 
ಇಲಾಖೆಯು ತಿಳಿಸಿದೆ. ಆದರೆ, ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು 
ವಿಧಿಸಿತ್ತು . ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿತ್ತು, ಸಚಿವ ಸಂಪುಟವು 
ಮೇಲೆ ಓದಲಾದ (5 )ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸಿ, ಸದರಿ ಕಾಲೇಜು ಹಾಗೂ ಇತರೆ 
9 ಕಾಲೇಜುಗಳನ್ನು ಮತ್ತು ಅವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಬೋಧಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ 
ನೀಡಿದೆ. ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ 
ಮತ್ತು ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ 
ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 144 ಯುಪಿಸಿ 2010, ಬೆಂಗಳೂರು, ದಿನಾಂಕ 11ನೇ ನವೆಂಬರ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 
ಸಂಸ್ಥೆಗಳ ವತಿಯಿಂದ ದಿನಾಂಕ 01- 06 - 1987 ರಿಂದ 31- 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಶಿವಮೊಗ್ಗ ಜಿಲ್ಲೆಯ 
ಶಿರಾಳಕೊಪ್ಪದ ಕದಂಬ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ 
ಬರುವಂತೆ ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 

ಹಾಗೂ ಸದರಿ ಕಾಲೇಜನ್ನು ಮತ್ತು ಸದರಿ ವಿಷಯಗಳಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ 
ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅವರುಗಳು ಬೋಧಿಸುತ್ತಿರುವ ಹುದ್ದೆ/ ವಿಷಯಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ ವೇತನಾನುದಾನದ 
ವ್ಯಾಪ್ತಿಗೆ ತರಲಾಗಿದೆ. 
ಕ್ರಮ | ವೇತನಾನುದಾನಕ್ಕೆ ವೇತನಾನುದಾನಕ್ಕೆ 

ವೇತನಾನುದಾನಕ್ಕೆ 
ಪರಿಗಣಿಸಲಾದ 

ವೇತನ 
ಸಂಖೆ | ಒಳಪಡಿಸಿದ ಬೋಧಕರ ಒಳಪಡಿಸಿದ 

ಒಳಪಡಿಸಿದ ಕಾರ್ಯಭಾರ 
ಮೀಸಲಾತಿ 

ಶ್ರೇಣಿ 
ಹೆಸರು ಹುದ್ದೆ/ ವಿಷಯ 

ಹುದ್ದೆಗಳ ಸಂಖ್ಯೆ 


ರಾಜ್ಯ 


1 


. 


ಗಜಾನನ ಎನ್. 


ಇತಿಹಾಸ 
ಉಪನ್ಯಾಸಕರು 


ಅನ್ವಯಿಸುವುದಿಲ್ಲ 


16 ಗಂಟೆ 


ವೇತನ 


ಶ್ರೇಣಿ 


| ಡಾ || ರಾಜೇಂದ್ರ ಟಿ. 


ಅನ್ವಯಿಸುವುದಿಲ್ಲ 


16 ಗಂಟೆ 


ಯುಜಿಸಿ 


ಕನ್ನಡ 
ಉಪನ್ಯಾಸಕರು 
ಸಮಾಜಶಾಸ್ತ್ರ 
ಉಪನ್ಯಾಸಕರು 


ಯುವರಾಜ್ ಬಿ .ಹೆಚ್. 


ಅನ್ವಯಿಸುವುದಿಲ್ಲ 


22 ಗಂಟೆ 


ಯುಜಿಸಿ 


ರಾಜ್ಯ 


5 


| 


6 


| 


ಅರ್ಥಶಾಸ್ತ್ರ 
| ಅಮೃತಪ್ಪ ವೈ . 

ಅನ್ವಯಿಸುವುದಿಲ್ಲ 

22 ಗಂಟೆ ವೇತನ 
ಉಪನ್ಯಾಸಕರು 

ಶ್ರೇಣಿ 
ರಾಜ್ಯಶಾಸ್ತ್ರ 
ವಿಜಯಕುಮಾರ್ ಎಂ . ಸಿ . 

ಅನ್ವಯಿಸುವುದಿಲ್ಲ - 01 

26 ಗಂಟೆ ಯುಜಿಸಿ 
ಉಪನ್ಯಾಸಕರು 
ರಾಜುನಾಯ್ಕ ಎಲ್. ಗ್ರಂಥಪಾಲಕರು | ಅನ್ವಯಿಸುವುದಿಲ್ಲ | 01 

ಯುಜಿಸಿ 
1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡುಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ 

ಪಡೆಯುವ ಷರತ್ತಿಗೊಳಪಟ್ಟಿದೆ . 
3 . ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ 

ವಿಸ್ತರಿಸಿರುವ ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿಪಡಿಸತಕ್ಕದ್ದು. ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ 
ಪೂರ್ವದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ. 
ದಿನಾಂಕ 11 - 07 - 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ . ಫಿಲ್. ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ 
ನೀಡಲು ಪರಿಗಣಿಸಲಾಗುತ್ತಿದೆ. ಆದರೆ, ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ 11 - 07 - 2009ರ ಪೂರ್ವದಲ್ಲಿ 
ನಡೆದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಅವರುಗಳ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ 


೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


11 - 07 - 2009ರ ನಂತರ ವಿತರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವ 
ದಿನಾಂಕವನ್ನು ಅಂದರೆ ಪರೀಕ್ಷೆ ನಡೆದ ದಿನಾಂಕ ಅಥವಾ ಪ್ರಮಾಣಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ 
ಪರಿಗಣಿಸಬೇಕು ಎಂಬುದರ ಕುರಿತು ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ/ ಆರ್ಥಿಕ ಇಲಾಖೆಯೊಡನೆ 
ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ , ಒಂದು ವೇಳೆ ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ 
ಎಂ .ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣಪತ್ರ ವಿತರಿಸಿರುವ ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ 
ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ 

ಷರತ್ತಿಗೊಳಪಟ್ಟಿರುತ್ತದೆ. 
5. ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ 

ಉಪನ್ಯಾಸಕರುಗಳನ್ನು ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ 
ನಿಯೋಜನೆ ಮೇಲೆ ಮರು ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
ಸಂಸ್ಥೆಯ ಬೈಲಾದಲ್ಲಿ ನಿಗದಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದವರೇ ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ 

ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕಾಲೇಜು ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು , 2003ರ ನಿಯಮ 15 ( 2) ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ 

( 2) ರಲ್ಲಿ ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು , ಪ್ರಯೋಗಾಲಯಗಳು , ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 
ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು . 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ 
ಅಂತಹ ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 
35ರಷ್ಟು ಇರತಕ್ಕದ್ದು. ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. 

ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
9. ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 

ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ (enrollment ) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು 

ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದ್ದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
10. ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ 

ಸರಾಸರಿ ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ. ತಪ್ಪಿದ್ದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ . 
11. ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಚಿನ್ನತೆ 

ಇಲ್ಲದೆ ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ( ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 
ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಂದು ತರಗತಿಯಲ್ಲಿ ನಿಗದಿತ ಕನಿಷ್ಠ 
ಮಟ್ಟದ ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು. ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು 
ತರಗತಿಯಲ್ಲಿ ಕನಿಷ್ಠ 40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ 

ಐಚ್ಚಿಕ ವಿಷಯಗಳಿಗೆ ಕನಿಷ್ಠ 15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13. ನಿಗದಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು, ಇವುಗಳನ್ನು ಹೊಂದದೇ 

ಇರುವ ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಮೂರು ವರ್ಷಗಳ ಕಾಲಾವಕಾಶ ನೀಡಬಹುದು. ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯಾನುದಾನವನ್ನು ನಿಲ್ಲಿಸಲಾಗುವುದು. 
14. ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
15 . ನೇರ ನೇಮಕಾತಿ, ಬಡ್ಡಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ 

ನಿಯಮಗಳು / ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು 
ತುಂಬುವಾಗ ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ 

ಪಾಲಿಸತಕ್ಕದ್ದು. 
17 . ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ 

ವಯೋಮಿತಿ/ ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
18. ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ 

ಇಲಾಖೆಗೆ ನಿಗದಿ ಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 


16 . 


q 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೯ , ೨೦೧೨ 

೧೫೫ 
ಪ್ರತಿ ವರ್ಷವೂ ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೆಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೆಶಕರೇ 
ಜವಾಬ್ದಾರರಾಗಿರುತ್ತಾರೆ . 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ860/ ವೆಚ್ಚ -8 /2017, ದಿನಾಂಕ 28 - 06 -2011 ಮತ್ತು ಆಇ /886/ 
ವೆಚ್ಚ- 8 /2010, ದಿನಾಂಕ 2 - 07 -2011 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಬಿ . ಉಳವಿ , 
ಪಿ . ಆರ್‌. ನಂ . 2765 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ ( ಕಾಲೇಜು ಶಿಕ್ಷಣ) 

ಶಿಕ್ಷಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕವಿರತ್ನ ಕಾಳಿದಾಸ ಕಲಾ ಮಹಾವಿದ್ಯಾಲಯ ಕಾಲೇಜು 

ಹಾಗೂ ಅಲ್ಲಿನ ಬೋಧಕರ ಹುದ್ದೆಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 ದಿನಾಂಕ : 07 - 08 - 2003 . 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 13 - 05 - 2009 . 
3. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 05 -10 - 2009 . 
4 . ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ 24 : ಪ. ಜಾ . ಪ. ಪಂ . : ಕಾವೇಅನು : ಗುವಿ : 

2010 - 11 : ಪಿಸಿಸಿ - 2 , ದಿನಾಂಕ : 16 - 09 - 2010. 

ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ : 499 : 2011 , ದಿನಾಂಕ : 28 - 10 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ( ಕಾಲೇಜು ಶಿಕ್ಷಣ ) ನಿಯಮಗಳು 
2003ರ ನಿಯಮ 8(1) ರನ್ವಯ ದಿನಾಂಕ : 01 - 06 - 1987 ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ : 01 - 06 - 1987 ರಿಂದ ದಿನಾಂಕ : 31 - 03 -1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ : 18 - 02 - 2009 ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 

ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ : 01 - 06 -1987 ರಿಂದ 31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ ( 2) ರ ದಿನಾಂಕ : 
13 - 05 - 2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ (3) ರ ದಿನಾಂಕ : 05 - 10 - 2009ರಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 -1987 ರಿಂದ 
31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ಕೆಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ ( 4) ರ ದಿನಾಂಕ : 16 - 09 - 2010ರ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ 
ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು 
ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. ಈಗಾಗಲೇ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ 
ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ 
ಇಲಾಖೆಯು ತಿಳಿಸಿದೆ. ಆದರೆ, ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು 
ವಿಧಿಸಿತ್ತು. ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿದ್ದು , ಸಚಿವ ಸಂಪುಟವು 
ಮೇಲೆ ಓದಲಾದ ( 5) ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸಿ, ಸದರಿ ಕಾಲೇಜು ಹಾಗೂ ಇತರೆ 
9 ಕಾಲೇಜುಗಳನ್ನು ಮತ್ತು ಅವುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ ಬೋಧಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ 
ನೀಡಿದೆ. ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ 
ಮತ್ತು ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ 
ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 147 ಯುಪಿಸಿ 2014 , ಬೆಂಗಳೂರು, ದಿನಾಂಕ : 11 - 11 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 
ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 - 1987 ರಿಂದ 31 - 03 -1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಬೀದರ್‌ನ ಕವಿರತ್ನ ಕಾಳಿದಾಸ 


ಹೆಸರು 


೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 

ಭಾಗ- ೧ 
ಕಲಾ ಮಹಾವಿದ್ಯಾಲಯ ಕಾಲೇಜನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ ಬರುವಂತೆ ವೇತನಾನುದಾನದ 
ವ್ಯಾಪ್ತಿಗೆ ತರಲಾಗಿದೆ. 

ಹಾಗೂ ಸದರಿ ಕಾಲೇಜನ್ನು ಮತ್ತು ಸದರಿ ವಿಷಯಗಳಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ 
ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅವರುಗಳು ಬೋಧಿಸುತ್ತಿರುವ ಹುದ್ದೆ/ವಿಷಯಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ 
ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 
ಕ್ರಮ ವೇತನಾನುದಾನಕ್ಕೆ ವೇತನಾನುದಾನಕ್ಕೆ 

ಪರಿಗಣಿಸಲಾದ ವೇತನಾನುದಾನಕ್ಕೆ | ಕಾರ್ಯಭಾರ ವೇತನ ಶ್ರೇಣಿ 
ಸಂಖ್ಯೆ | ಒಳಪಡಿಸಿದ ಬೋಧಕರ ಒಳಪಡಿಸಿದ ಮೀಸಲಾತಿ ಒಳಪಡಿಸಿದ 
ಹುದ್ದೆ / ವಿಷಯ 

ಹುದ್ದೆಗಳ ಸಂಖ್ಯೆ 
ಪ್ರಭುಗೌಡ ಬಿ ಸಿದ್ದರೆಡ್ಡಿ ಕನ್ನಡ 

ಅನ್ವಯಿಸುವುದಿಲ್ಲ 

30 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
2 | ಲೀಲಾವತಿ ಪೂಜಾರ್ ಇತಿಹಾಸ ಅನ್ವಯಿಸುವುದಿಲ್ಲ 

22 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
3 | ಗೋವಿಂದ ಮೋತಿರಾಮ್ ಅರ್ಥಶಾಸ್ತ್ರ ಅನ್ವಯಿಸುವುದಿಲ್ಲ 

22 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
4 | ಓಂಕಾರ ಜಗನ್ನಾಥ ದೈ .ಶಿ. ಅನ್ವಯಿಸುವುದಿಲ್ಲ 

ಯುಜಿಸಿ 
ಬೋಧಕರು 
5 | ವೈಜನಾಥ್ | ಗ್ರಂಥಪಾಲಕರು | ಅನ್ವಯಿಸುವುದಿಲ್ಲ - 01 | 

ಯುಜಿಸಿ 
1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡು ಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
2. ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ ಪಡೆಯುವ 

ಷರತ್ತಿಗೊಳಪಟ್ಟಿದೆ . 
ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ವಿಸ್ತರಿಸಿರುವ 
ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿ ಪಡಿಸತಕ್ಕದ್ದು ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ ಪೂರ್ವದಲ್ಲಿ 

ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ. 
4. ದಿನಾಂಕ : 11 - 07 - 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ .ಫಿಲ್. ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ ನೀಡಲು 

ಪರಿಗಣಿಸಲಾಗುತ್ತಿದೆ . ಆದರೆ , ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ : 11 - 07 - 2009ರ ಪೂರ್ವದಲ್ಲಿ ನಡೆದ 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಅವರುಗಳ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ : 11 - 07 -2009ರ 
ನಂತರ ವಿತರಿಸಿದೆ . ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವ ದಿನಾಂಕವನ್ನು ಅಂದರೆ ಪರೀಕ್ಷೆ 
ನಡೆದ ದಿನಾಂಕ ಅಥವಾ ಪ್ರಮಾಣ ಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ ಪರಿಗಣಿಸಬೇಕು ಎಂಬುದರ ಕುರಿತು 
ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ/ ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು ವೇಳೆ 
ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಎಂ .ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣ ಪತ್ರ ವಿತರಿಸಿರುವ 
ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ 

ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ ಷರತ್ತಿಗೊಳಪಟ್ಟಿರುತ್ತದೆ. 
5 . ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ ಉಪನ್ಯಾಸಕರುಗಳನ್ನು 

ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ ನಿಯೋಜನೆ ಮೇಲೆ ಮರು 

ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
6. ಸಂಸ್ಥೆಯ ಬೈಲಾದಲ್ಲಿ ನಿಗಧಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ 
- ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ ವೇತನಾನುದಾನ 

ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ ) ನಿಯಮಗಳು, 2003ರ ನಿಯಮ 15 ( 2) ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ ( 2) ರಲ್ಲಿ 

ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು, ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 

ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು . 
8 . ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಅಂತಹ 

ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 35ರಷ್ಟು 
ಇರತಕ್ಕದ್ದು. ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. ತಪ್ಪಿದಲ್ಲಿ 
ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 
ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ (enrollment) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು ವಿದ್ಯಾರ್ಥಿಗಳು 
ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೫೭ 


10 . ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ ಸರಾಸರಿ 

ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದಲ್ಲ. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ . 
11. ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಚಿನ್ನತೆ ಇಲ್ಲದೆ 

ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 
ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಂದು ತರಗತಿಯಲ್ಲಿ ನಿಗಧಿತ ಕನಿಷ್ಠ ಮಟ್ಟದ 
ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು . ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ತರಗತಿಯಲ್ಲಿ ಕನಿಷ್ಠ 
40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ ಐಚ್ಚಿಕ ವಿಷಯಗಳಿಗೆ ಕನಿಷ್ಠ 

15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13 . ನಿಗಧಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು , ಇವುಗಳನ್ನು ಹೊಂದದೇ ಇರುವ 

ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಮೂರು 
ವರ್ಷಗಳ ಕಾಲಾವಕಾಶ ನೀಡಬಹುದು ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯನುದಾನವನ್ನು ನಿಲ್ಲಿಸಲಾಗುವುದು . 
14 . ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
15 . ನೇರ ನೇಮಕಾತಿ, ಬಡ್ತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ ನಿಯಮಗಳು/ ಆದೇಶಗಳನ್ನು 

ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
16. ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು ತುಂಬುವಾಗ 

ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
17. ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ ವಯೋಮಿತಿ 

: ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
18. ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ ಇಲಾಖೆಗೆ 

ನಿಗದಿಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 
ಪ್ರತೀ ವರ್ಷವು ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೆಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ 
ನಿರ್ದೆಶಕರೇ ಜವಾಬ್ದಾರರಾಗಿರುತ್ತಾರೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ : 860/ ವೆಚ್ಚ- 8/2017, ದಿನಾಂಕ : 28 - 06 - 2011 ಮತ್ತು ಆಇ : 
858/ ವೆಚ್ಚ - 8/2010 , ದಿನಾಂಕ : 02 - 07 - 2011ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಬಿ . ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2766 

ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 

ಶಿಕ್ಷಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಹರಿಹರದ ಬಾಬಾ ಸಾಹೇಬ ಅಂಬೇಡ್ಕರ್ 

ಶತಮಾನೋತ್ಸವ ಪದವಿ ಕಾಲೇಜು ಹಾಗೂ ಅಲ್ಲಿನ ಬೋಧಕರ ಹುದ್ದೆಗಳನ್ನು ವೇತನಾನುದಾನದ ವ್ಯಾಪ್ತಿಗೆ 

ಒಳಪಡಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 ದಿನಾಂಕ : 07 - 08 - 2003. 

2. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 13 - 05 - 2009. 
3. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 05 - 10 - 2009 . 

ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ 07 : ಜಿಇಎ . ಶಿವಿ . : 2010 - 11 : ಪಿಸಿಸಿ -3 , 
- ದಿನಾಂಕ: 30- 10 - 2010. 

ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ : 499 : 2011, ದಿನಾಂಕ : 28 -10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 
2003ರ ನಿಯಮ 8 (1) ರನ್ವಯ ದಿನಾಂಕ : 01 - 06 - 1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ : 01 - 06 - 1987 ರಿಂದ ದಿನಾಂಕ : 31 - 03 - 1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ : 18 - 02 -2009 ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 


೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ : 01 - 06 -1987 ರಿಂದ 31 - 03- 1995ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ ( 2) ರ ದಿನಾಂಕ : 
13 - 05 - 2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ ( 3) ರ ದಿನಾಂಕ : 05 - 10 - 2009ರಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 -1987 ರಿಂದ 
31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ಕೆಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ (4) ರ ದಿನಾಂಕ : 30 -10 -2010ರ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ 
ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು 
ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. ಈಗಾಗಲೇ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ 
ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ 
ಇಲಾಖೆಯು ತಿಳಿಸಿದೆ. ಆದರೆ, ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು 
ವಿಧಿಸಿತ್ತು . ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿದ್ದು, ಸಚಿವ ಸಂಪುಟವು 
ಮೇಲೆ ಓದಲಾದ (5) ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸಿ, ಸದರಿ ಕಾಲೇಜು ಹಾಗೂ ಇತರೆ 9 
ಕಾಲೇಜುಗಳನ್ನು ಮತ್ತು ಅವುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ ಬೋಧಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ ನೀಡಿದೆ. 
ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ ಮತ್ತು 
ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ 
ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 188 ಯುಪಿಸಿ 2010 , ಬೆಂಗಳೂರು, ದಿನಾಂಕ : 11 - 11 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 
ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 - 1987 ರಿಂದ 31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ದಾವಣಗೆರೆ ಜಿಲ್ಲೆಯ ಹರಿಹರದ 
ಬಾಬಾ ಸಾಹೇಬ ಅಂಬೇಡ್ಕರ್ ಶತಮಾನೋತ್ಸವ ಪದವಿ ಕಾಲೇಜನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ 
ಬರುವಂತೆ ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 

ಹಾಗೂ ಸದರಿ ಕಾಲೇಜನ್ನು ಮತ್ತು ಸದರಿ ವಿಷಯಗಳಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ 
ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅವರುಗಳು ಬೋಧಿಸುತ್ತಿರುವ ಹುದ್ದೆ / ವಿಷಯಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ 
ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ . 
ಕ್ರಮ ವೇತನಾನುದಾನಕ್ಕೆ ವೇತನಾನುದಾನಕ್ಕೆ ಪರಿಗಣಿಸಲಾದ ವೇತನಾನುದಾನಕ್ಕೆ ಕಾರ್ಯಭಾರ ವೇತನ ಶ್ರೇಣಿ 
ಸಂಖ್ಯೆ | ಒಳಪಡಿಸಿದ ಬೋಧಕರ ಒಳಪಡಿಸಿದ ಮೀಸಲಾತಿ ಒಳಪಡಿಸಿದ 
ಹೆಸರು ಹುದ್ದೆ/ ವಿಷಯ 

ಹುದ್ದೆಗಳ ಸಂಖ್ಯೆ 
ಎಂ . ಡಿ. ಪದ್ಧಾಕರ್‌ ರಾಜ್ಯಶಾಸ್ತ್ರ ಅನ್ವಯಿಸುವುದಿಲ್ಲ 

16 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
2 | ಬಿ .ಕೆ . ಮಂಜುನಾಥ ಇತಿಹಾಸ ಅನ್ವಯಿಸುವುದಿಲ್ಲ 

16 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
3 | ಎಲ್.ಕೆ. ಸುಭಾಷ್ ವಾಣಿಜ್ಯಶಾಸ್ತ್ರ ಅನ್ವಯಿಸುವುದಿಲ್ಲ 

16 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
4 | ಬಿ . ಅಶೋಕ್ ಕುಮಾರ್ ಗ್ರಂಥಪಾಲಕರು ಅನ್ವಯಿಸುವುದಿಲ್ಲ 

01 

ಯುಜಿಸಿ 
5 | ಕೆ. ಕರುಣಾಕರ ದೈ .ಶಿ . | ಅನ್ವಯಿಸುವುದಿಲ್ಲ 

ಯುಜಿಸಿ 
ಬೋಧಕರು 
1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡು ಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
2. ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ ಪಡೆಯುವ 

ಷರತ್ತಿಗೊಳಪಟ್ಟಿದೆ. 
ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ವಿಸ್ತರಿಸುವ 
ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿ ಪಡಿಸತಕ್ಕದ್ದು ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ ಪೂರ್ವದಲ್ಲಿ 

ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೫೯ 


4. ದಿನಾಂಕ : 11 -07 -2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ .ಫಿಲ್ . ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ ನೀಡಲು 

ಪರಿಗಣಿಸಲಾಗುತ್ತಿದೆ. ಆದರೆ, ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ : 11 - 07 - 2009ರ ಪೂರ್ವದಲ್ಲಿ ನಡೆದ 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಅವರುಗಳ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ : 11- 07 - 2009ರ 
ನಂತರ ವಿತರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವು ದಿನಾಂಕವನ್ನು ಅಂದರೆ ಪರೀಕ್ಷೆ 
ನಡೆದ ದಿನಾಂಕ ಅಥವಾ ಪ್ರಮಾಣ ಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ ಪರಿಗಣಿಸಬೇಕು ಎಂಬುದರ ಕುರಿತು 
ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ/ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು ವೇಳೆ 
ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಎಂ . ಫಿಲ್ . ವಿದ್ಯಾರ್ಹತೆಯನ್ನು ಪ್ರಮಾಣ ಪತ್ರ ವಿತರಿಸಿರುವ 
ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ 

ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ ಷರತ್ತಿಗೊಳಪಟ್ಟಿರುತ್ತದೆ. 
5. ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ ಉಪನ್ಯಾಸಕರುಗಳನ್ನು 

ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ ನಿಯೋಜನೆ ಮೇಲೆ ಮರು 
ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
ಸಂಸ್ಥೆಯ ಬೈಲಾದಲ್ಲಿ ನಿಗಧಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ 
ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ ವೇತನಾನುದಾನ 

ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು, 2003ರ ನಿಯಮ 15 ( 2)ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ (2) ರಲ್ಲಿ 

ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು, ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 
ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು . 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಅಂತಹ 
ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 35ರಷ್ಟು 
ಇರತಕ್ಕದ್ದು. ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. ತಪ್ಪಿದಲ್ಲಿ 

ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
9. ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 

ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ ( enrolment) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು ವಿದ್ಯಾರ್ಥಿಗಳು 

ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
10. ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ ಸರಾಸರಿ 

ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದಲ್ಲ . ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಚಿನ್ನತೆ ಇಲ್ಲದೆ 
ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟಿದೆ . 
ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 
ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಂದು ತರಗತಿಯಲ್ಲಿ ನಿಗಧಿತ ಕನಿಷ್ಠ ಮಟ್ಟದ 
ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು. ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ತರಗತಿಯಲ್ಲಿ ಕನಿಷ್ಠ 
40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ ಐಚ್ಛಿಕ ವಿಷಯಗಳಿಗೆ ಕನಿಷ್ಠ 

15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13. ನಿಗಧಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು. ಇವುಗಳನ್ನು ಹೊಂದದೇ ಇರುವ 

ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಮೂರು 
ವರ್ಷಗಳ ಕಾಲಾವಕಾಶ ನೀಡಬಹುದು ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 
ಸಹಾಯನುದಾನವನ್ನು ನಿಲ್ಲಿಸಲಾಗುವುದು. 
ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ . 
15. ನೇರ ನೇಮಕಾತಿ, ಬಡ್ತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ ನಿಯಮಗಳು/ಆದೇಶಗಳನ್ನು 

ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
16 . ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು ತುಂಬುವಾಗ 

ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
17. ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ ವಯೋಮಿತಿ 

.: ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
18 . ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ ಇಲಾಖೆಗೆ 

ನಿಗದಿಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 


೧೬೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


* ಪ್ರತೀ ವರ್ಷವು ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೆಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೆಶಕರೇ 
ಜವಾಬ್ದಾರರಾಗಿರುತ್ತಾರೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ : 860/ ವೆಚ್ಚ -8/2010, ದಿನಾಂಕ : 28 - 06 - 2011 ಮತ್ತು ಆಇ : 
901/ವೆಚ್ಚ-8/ 2010, ದಿನಾಂಕ : 02- 07 - 2011ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಬಿ. ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2767 

ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 

ಶಿಕ್ಷಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಶ್ರೀ ಉಮಾ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು, 

ಕ್ಯಾತಸಂದ್ರ, ತುಮಕೂರು ಕಾಲೇಜು ಹಾಗೂ ಅಲ್ಲಿನ ಬೋಧಕರ ಹುದ್ದೆಗಳನ್ನು ವೇತನಾನುದಾನದ ವ್ಯಾಪ್ತಿಗೆ 

ಒಳಪಡಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 ದಿನಾಂಕ : 07 - 08 - 2003. 

2 . ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 13 - 05 - 2009 . 
3. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 05 -10 - 2009. 

ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ : 01ಅನು : 2010 - 11 : ಖಾಕಾವಿ - 1, ದಿನಾಂಕ : 

28 -10 - 2010. 

5 . ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ : 499 : 2011 , ದಿನಾಂಕ : 28 -10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ( ಕಾಲೇಜು ಶಿಕ್ಷಣ ) ನಿಯಮಗಳು 
2003ರ ನಿಯಮ 8( 1) ರನ್ವಯ ದಿನಾಂಕ : 01 - 06 - 1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ : 01 - 06 -1987 ರಿಂದ ದಿನಾಂಕ : 31 - 03 -1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ : 18 -02 - 2009 ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 

ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ : 01 - 06 - 1987 ರಿಂದ 31 - 03 -1995ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ / ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ ( 2) ರ ದಿನಾಂಕ 
13 - 05 -2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ (3) ರ ದಿನಾಂಕ : 05 - 10 - 2009ರಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ : 01- 06- 1987 ರಿಂದ 
31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ಕೆಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ ( 4) ರ ದಿನಾಂಕ : 28 - 10 - 2010ರ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ 
ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು 
ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. ಈಗಾಗಲೇ ಪರಿಶಿಷ್ಟ 
ಜಾತಿ / ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ 
ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ 
ಇಲಾಖೆಯು ತಿಳಿಸಿದೆ. ಆದರೆ, ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು 
ವಿಧಿಸಿತ್ತು . ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿದ್ದು, ಸಚಿವ ಸಂಪುಟವು 
ಮೇಲೆ ಓದಲಾದ (5) ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸಿ, ಸದರಿ ಕಾಲೇಜು ಹಾಗೂ ಇತರೆ 
9 ಕಾಲೇಜುಗಳನ್ನು ಮತ್ತು ಅವುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ ಬೋಧಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ 
ನೀಡಿದೆ. ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ 
ಮತ್ತು ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ 
ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 

ಆದ್ದರಿಂದ ಈ ಆದೇಶ. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೬೧ 


01 


ಶ್ರೇಣಿ 


2 


| 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 177 ಯುಪಿಸಿ 2010 , ಬೆಂಗಳೂರು, ದಿನಾಂಕ : 11 - 11 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 
ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 - 1987 ರಿಂದ 31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ತುಮಕೂರು ಜಿಲ್ಲೆಯ 
ಕ್ಯಾತಸಂದ್ರದ ಶ್ರೀ ಉಮಾ ಪ್ರಗತಿ ಪ್ರಥಮ ದರ್ಜೆ ಕಾಲೇಜನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ ಬರುವಂತೆ 
ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 
ಹಾಗೂ ಸದರಿ ಕಾಲೇಜನ್ನು ಮತ್ತು ಸದರಿ ವಿಷಯಗಳಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ 

ಅವರುಗಳು ಬೋಧಿಸುತ್ತಿರುವ ಹುದ್ದೆ/ವಿಷಯಗಳನ್ನು ಈ ಕೆಳಕಂಡ ಷರತಿಗೊಳಪಟು ಸರ್ಕಾರದ 
ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 
ಕ್ರಮ ವೇತನಾನುದಾನಕ್ಕೆ ವೇತನಾನುದಾನಕ್ಕೆ | ಪರಿಗಣಿಸಲಾದ ವೇತನಾನುದಾನಕ್ಕೆ | ಕಾರ್ಯಭಾರ | | ವೇತನ ಶ್ರೇಣಿ 
ಸಂಖ್ಯೆ | ಒಳಪಡಿಸಿದ ಬೋಧಕರ | ಒಳಪಡಿಸಿದ ಮೀಸಲಾತಿ - ಒಳಪಡಿಸಿದ 
ಹೆಸರು ಹುದ್ದೆ/ ವಿಷಯ 

ಹುದ್ದೆಗಳ ಸಂಖ್ಯೆ 
ಬಿ.ಹೆಚ್. ಸಿದ್ದಗಂಗಯ್ಯ ರಾಜ್ಯಶಾಸ್ತ್ರ ಅನ್ವಯಿಸುವುದಿಲ್ಲ 

18 ಗಂಟೆ ರಾಜ್ಯ ವೇತನ 
ಉಪನ್ಯಾಸಕರು 
ಡಾ || ಟಿ. ಇ . ಹರ್ಷ 

ಇತಿಹಾಸ | ಅನ್ವಯಿಸುವುದಿಲ್ಲ | 01 | 18 ಗಂಟೆ ಯುಜಿಸಿ 

ಉಪನ್ಯಾಸಕರು 
3 | ಪಾಂಡಿಯನ್ ಟಿ . 

ದೈ .ಶಿ. ಅನ್ವಯಿಸುವುದಿಲ್ಲ 01 

ಯುಜಿಸಿ 
ಬೋಧಕರು 
1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡು ಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
2. ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ ಪಡೆಯುವ 

ಷರತ್ತಿಗೊಳಪಟ್ಟಿದೆ. 
ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ವಿಸ್ತರಿಸುವ 
ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿ ಪಡಿಸತಕ್ಕದ್ದು ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ ಪೂರ್ವದಲ್ಲಿ 
ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ. 
ದಿನಾಂಕ : 11 - 07 - 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ .ಫಿಲ್ . ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ ನೀಡಲು 
ಪರಿಗಣಿಸಲಾಗುತ್ತಿದೆ. ಆದರೆ, ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ : 11 - 07 - 2009ರ ಪೂರ್ವದಲ್ಲಿ ನಡೆದ 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು , ಅವರುಗಳ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ : 11 - 07 - 2009ರ 
ನಂತರ ವಿತರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವು ದಿನಾಂಕವನ್ನು ಅಂದರೆ ಪರೀಕ್ಷೆ 
ನಡೆದ ದಿನಾಂಕ ಅಥವಾ ಪ್ರಮಾಣ ಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ ಪರಿಗಣಿಸಬೇಕು ಎಂಬುದರ ಕುರಿತು 
ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ/ ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು ವೇಳೆ 
ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಎಂ .ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣ ಪತ್ರ ವಿತರಿಸಿರುವ 
ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ 

ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ ಷರತ್ತಿಗೊಳಪಟ್ಟಿರುತ್ತದೆ. 
5 . ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ ಉಪನ್ಯಾಸಕರುಗಳನ್ನು 

ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ ನಿಯೋಜನೆ ಮೇಲೆ ಮರು 
ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
ಸಂಸ್ಥೆಯ ಬೈಲಾದಲ್ಲಿ ನಿಗಧಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ 
ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ ವೇತನಾನುದಾನ 

ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು, 2003ರ ನಿಯಮ 15 ( 2)ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ (2) ರಲ್ಲಿ 

ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು , ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 

ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು . 
8. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಅಂತಹ 

ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 35ರಷ್ಟು 
ಇರತಕ್ಕದ್ದು . ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. ತಪ್ಪಿದಲ್ಲಿ 
ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 


4 , 


೧೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


13 . 


15 . 


9. ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 

ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ ( enrollment) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು ವಿದ್ಯಾರ್ಥಿಗಳು 

ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
10 . ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ ಸರಾಸರಿ 

ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದಲ್ಲ . ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ . 
11. ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಚಿನ್ನತೆ ಇಲ್ಲದೆ 

ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 
ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಂದು ತರಗತಿಯಲ್ಲಿ ನಿಗದಿತ ಕನಿಷ್ಠ ಮಟ್ಟದ 
ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು . ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ತರಗತಿಯಲ್ಲಿ ಕನಿಷ್ಠ 
40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ ಐಚ್ಚಿಕ ವಿಷಯಗಳಿಗೆ ಕನಿಷ್ಠ 
15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
ನಿಗದಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು , ಇವುಗಳನ್ನು ಹೊಂದದೇ ಇರುವ 
ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಮೂರು 
ವರ್ಷಗಳ ಕಾಲಾವಕಾಶ ನೀಡಬಹುದು ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯಾನುದಾನವನ್ನು ನಿಲ್ಲಿಸಲಾಗುವುದು . 
14. ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
ನೇರ ನೇಮಕಾತಿ, ಬಡ್ಡಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ ನಿಯಮಗಳು / ಆದೇಶಗಳನ್ನು 

ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
16. ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು ತುಂಬುವಾಗ 

ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
17 . ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ ವಯೋಮಿತಿ 

: ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
18 . ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ ಇಲಾಖೆಗೆ 

ನಿಗದಿಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 

ಪ್ರತೀ ವರ್ಷವು ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೆಶಕರೇ 
ಜವಾಬ್ದಾರರಾಗಿರುತ್ತಾರೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ : 860 / ವೆಚ್ಚ - 8/2010, ದಿನಾಂಕ : 28 - 06 - 2011 ಮತ್ತು ಆಇ : 
898 / ವೆಚ್ಚ - 8/2010, ದಿನಾಂಕ : 02 - 07 - 2011ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಬಿ . ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2768 

ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 

ಶಿಕ್ಷಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ನವಚೇತನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ( ರಿ) ಇವರ 

ವ್ಯಾಪ್ತಿಯಲ್ಲಿ ಬರುವ ಪೂರಿಗಾಲಿ ಪಿ.ಎಲ್.ಎನ್. ಪ್ರಥಮ ದರ್ಜೆ ಕಲಾ ಕಾಲೇಜು ಹಾಗೂ ಅಲ್ಲಿನ ಬೋಧಕರ 

ಹುದ್ದೆಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು . 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 ದಿನಾಂಕ : 07 - 08 - 2003. 

2. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 13 -05 - 2009. 
3 . ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 05 - 10 - 2009. 

ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ : 02 : ಪಜಾ. ಪ. ಪಂ . : ವೇಅನು : ಗುವಿ : 

2010 - 11 : ಖಾಕಾವಿ - 2 , ದಿನಾಂಕ : 07 - 09 - 2010. 

5 . ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ : 499 : 2017, ದಿನಾಂಕ : 28 - 10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 
2003ರ ನಿಯಮ 8(1) ರನ್ವಯ ದಿನಾಂಕ : 01 - 06 - 1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


೧೩ 


ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ : 01 - 06 - 1987 ರಿಂದ ದಿನಾಂಕ : 31 -03 -1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ : 18 - 02 - 2009 ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 

ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ : 01 - 06 - 1987 ರಿಂದ 31- 03 -1995ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ ( 2) ರ ದಿನಾಂಕ : 
13 - 05 - 2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ ( 3) ರ ದಿನಾಂಕ : 05 -10 - 2009ರಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 -1987 ರಿಂದ 
31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ಕೆಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ (4) ರ ದಿನಾಂಕ : 07 - 09 - 2010ರ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ 
ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು 
ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. ಈಗಾಗಲೇ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ 
ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ 
ಇಲಾಖೆಯು ತಿಳಿಸಿದೆ. ಆದರೆ, ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು 
ವಿಧಿಸಿತ್ತು . ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿದ್ದು, ಸಚಿವ ಸಂಪುಟವು 
ಮೇಲೆ ಓದಲಾದ (5) ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸಿ, ಸದರಿ ಕಾಲೇಜು ಹಾಗೂ ಇತರೆ 
9 ಕಾಲೇಜುಗಳನ್ನು ಮತ್ತು ಅವುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ ಬೋಧಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ 
ನೀಡಿದೆ. ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ 
ಮತ್ತು ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ 
ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 163 ಯುಪಿಸಿ 2014 , ಬೆಂಗಳೂರು, ದಿನಾಂಕ : 11 - 11 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 

ವತಿಯಿಂದ ದಿನಾಂಕ : 01 - 06 -1987 ರಿಂದ 31- 03 -1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ನವಚೇತನ ಸಮಾಜಿಕ ಮತ್ತು 
ಶೈಕ್ಷಣಿಕ ಸಂಸ್ಥೆ(ರಿ ) ಇವರ ವ್ಯಾಪ್ತಿಯಲ್ಲಿ ಬರುವ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕಿನ ಪೂರಿಗಾಲಿಯ ಪಿ.ಎಲ್.ಎನ್. ಪ್ರಥಮ ದರ್ಜೆ ಕಲಾ ಕಾಲೇಜನ್ನು ಈ 
ಆದೇಶ ಹೊರಡಿಸಿದ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ ಬರುವಂತೆ ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 

ಹಾಗೂ ಸದರಿ ಕಾಲೇಜನ್ನು ಮತ್ತು ಸದರಿ ವಿಷಯಗಳಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ 
ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅವರುಗಳು ಬೋಧಿಸುತ್ತಿರುವ ಹುದ್ದೆ/ವಿಷಯಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ 
ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 
ಕ್ರಮ ವೇತನಾನುದಾನಕ್ಕೆ ವೇತನಾನುದಾನಕ್ಕೆ ಪರಿಗಣಿಸಲಾದ ವೇತನಾನುದಾನಕ್ಕೆ | ಕಾರ್ಯಭಾರ ವೇತನ ಶ್ರೇಣಿ 
ಒಳಪಡಿಸಿದ ಬೋಧಕರ ಒಳಪಡಿಸಿದ ಮೀಸಲಾತಿ ಒಳಪಡಿಸಿದ 
ಹೆಸರು ಹುದ್ದೆ /ವಿಷಯ 

ಹುದ್ದೆಗಳ ಸಂಖ್ಯೆ 
ರಾಜಣ್ಣ ಬಿ . ಕನ್ನಡ ಅನ್ವಯಿಸುವುದಿಲ್ಲ 

16 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
ರೇವಣ್ಣ ಡಿ. 

ಇತಿಹಾಸ ಅನ್ವಯಿಸುವುದಿಲ್ಲ 

21 ಗಂಟೆ | ರಾಜ್ಯ ವೇತನ 
ಉಪನ್ಯಾಸಕರು 

ಶ್ರೇಣಿ 
| ರಾಮು ಡಿ . ರಾಜ್ಯಶಾಸ್ತ್ರ ಅನ್ವಯಿಸುವುದಿಲ್ಲ 

21 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
| ಮರಿಸ್ವಾಮಿ ಪಿ. ಭೂಗೋಳಶಾಸ್ತ್ರ | ಅನ್ವಯಿಸುವುದಿಲ್ಲ 

28 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
5 || ರಾಘವೇಂದ್ರ ಎ . ಎಂ . ಗ್ರಂಥಪಾಲಕರು | ಪ. ಜಾತಿ 

01 

ಯುಜಿಸಿ 
1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡು ಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
2. ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ ಪಡೆಯುವ 

ಷರತ್ತಿಗೊಳಪಟ್ಟಿದೆ. 


೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


8 . 


3 . ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ವಿಸ್ತರಿಸಿರುವ 

ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿ ಪಡಿಸತಕ್ಕದ್ದು ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ ಪೂರ್ವದಲ್ಲಿ 
ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ. 
ದಿನಾಂಕ : 11- 07- 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ .ಫಿಲ್. ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ ನೀಡಲು 
ಪರಿಗಣಿಸಲಾಗುತ್ತಿದೆ. ಆದರೆ, ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ : 11 - 07 - 2009ರ ಪೂರ್ವದಲ್ಲಿ ನಡೆದ 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಅವರುಗಳ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ : 11 - 07- 2009ರ 
ನಂತರ ವಿತರಿಸಿದೆ . ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವು ದಿನಾಂಕವನ್ನು ಅಂದರೆ ಪರೀಕ್ಷೆ 
ನಡೆದ ದಿನಾಂಕ ಅಥವಾ ಪ್ರಮಾಣ ಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ ಪರಿಗಣಿಸಬೇಕು ಎಂಬುದರ ಕುರಿತು 
ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ / ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು ವೇಳೆ 
ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಎಂ .ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣ ಪತ್ರ ವಿತರಿಸಿರುವ 
ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ 
ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ ಷರತ್ತಿಗೊಳಪಟ್ಟಿರುತ್ತದೆ. 
ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ ಉಪನ್ಯಾಸಕರುಗಳನ್ನು 
ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ ನಿಯೋಜನೆ ಮೇಲೆ ಮರು 

ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
6. ಸಂಸ್ಥೆಯ ಬೈಲಾದಲ್ಲಿ ನಿಗದಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ 

ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ ವೇತನಾನುದಾನ 

ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ ) ನಿಯಮಗಳು , 2003ರ ನಿಯಮ 15 ( 2)ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ ( 2) ರಲ್ಲಿ 

ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು , ಪ್ರಯೋಗಾಲಯಗಳು , ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 
ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು. 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಅಂತಹ 
ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 35ರಷ್ಟು 

ವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. ತಪ್ಪಿದಲ್ಲಿ 
ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
9. ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ 

ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ (enrollment ) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು ವಿದ್ಯಾರ್ಥಿಗಳು 

ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
10 . ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ ಸರಾಸರಿ 

ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದಲ್ಲ. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
11 . ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಛಿನ್ನತೆ ಇಲ್ಲದೆ 

ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟಿದೆ. 
12 . ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 

ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಂದು ತರಗತಿಯಲ್ಲಿ ನಿಗಧಿತ ಕನಿಷ್ಠ ಮಟ್ಟದ 
ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು. ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ತರಗತಿಯಲ್ಲಿ ಕನಿಷ್ಠ 
40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ ಐಚ್ಚಿಕ ವಿಷಯಗಳಿಗೆ ಕನಿಷ್ಠ 

15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13. ನಿಗಧಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು . ಇವುಗಳನ್ನು ಹೊಂದದೇ ಇರುವ 

ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಮೂರು 
ವರ್ಷಗಳ ಕಾಲಾವಕಾಶ ನೀಡಬಹುದು ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯನುದಾನವನ್ನು ನಿಲ್ಲಿಸಲಾಗುವುದು. 
14. ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
15 . ನೇರ ನೇಮಕಾತಿ, ಬಡ್ಡಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ ನಿಯಮಗಳು / ಆದೇಶಗಳನ್ನು 

ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು ತುಂಬುವಾಗ 
ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು . 


16 


2 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ 


೧೬೫ 


17. ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ ವಯೋಮಿತಿ 

: ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
18 . ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ ಇಲಾಖೆಗೆ 

ನಿಗದಿಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 

* ಪ್ರತೀ ವರ್ಷವೂ ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೆಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ . ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೆಶಕರೇ 
ಜವಾಬ್ದಾರರಾಗಿರುತ್ತಾರೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ : 860 / ವೆಚ್ಚ- 8 /2010, ದಿನಾಂಕ : 28 - 06 - 2011 ಮತ್ತು ಆಇ : 
885 / ವೆಚ್ಚ - 8/2010, ದಿನಾಂಕ : 02 - 07 - 2011ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಬಿ . ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2769 

ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ ) 

ಶಿಕ್ಷಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಗುಲ್ಬರ್ಗಾದ ಭಂಕೂರಿನ ಕರ್ನಾಟಕ ಪದವಿ ಕಾಲೇಜು 

ಹಾಗೂ ಅಲ್ಲಿನ ಬೋಧಕರ ಹುದ್ದೆಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 ದಿನಾಂಕ : 07 - 08 - 2003 . 

2. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 13 - 05 - 2009. 
3. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ : 05 - 10 - 2009 . 

ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ : ಕಾಶಿಇ : 04 : ಪಜಾ. ಪ . ಪಂ . : ವೇಅನು : ಗುವಿ : 

2010 - 11 : ಪಿಸಿಸಿ - 2 , ದಿನಾಂಕ : 01 - 09 - 2010. 

- ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ : 499 : 2011, ದಿನಾಂಕ : 28 -10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ( ಕಾಲೇಜು ಶಿಕ್ಷಣ ) ನಿಯಮಗಳು 
2003ರ ನಿಯಮ 8(1) ರನ್ವಯ ದಿನಾಂಕ : 01 - 06 - 1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ . 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ : 01 - 06 -1987 ರಿಂದ ದಿನಾಂಕ : 31 - 03 - 1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ ಈ 
ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ : 18 - 02 - 2009 ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 

ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಮಾತ್ರ 
ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ : 01 - 06 - 1987 ರಿಂದ 31 - 03 -1995ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ ( 2) ರ ದಿನಾಂಕ : 
13 - 05 - 2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ ( 3) ರ ದಿನಾಂಕ : 05 - 10 - 2009ರಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 - 1987 ರಿಂದ 
31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರವು ಕೆಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ ( 4) ರ ದಿನಾಂಕ : 01 - 09 - 2010ರ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ 
ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ವೇತನಾನುದಾನಕ್ಕೆ ಒಳಪಡಿಸಬೇಕು 
ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. ಈಗಾಗಲೇ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ 
ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ 
ಇಲಾಖೆಯು ತಿಳಿಸಿದೆ. ಆದರೆ , ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು 
ವಿಧಿಸಿತ್ತು . ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿದ್ದು , ಸಚಿವ ಸಂಪುಟವು 
ಮೇಲೆ ಓದಲಾದ (5) ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸಿ, ಸದರಿ ಕಾಲೇಜು ಹಾಗೂ ಇತರೆ 
9 ಕಾಲೇಜುಗಳನ್ನು ಮತ್ತು ಅವುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ ಬೋಧಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ 
ನೀಡಿದೆ. ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ 
ಮತ್ತು ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ 
ಉಪನ್ಯಾಸಕರುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ 
ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 


೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


01 


- 


01 


ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 155 ಯುಪಿಸಿ 2014 , ಬೆಂಗಳೂರು, ದಿನಾಂಕ : 11 - 11 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ 
ಸಂಸ್ಥೆಗಳ ವತಿಯಿಂದ ದಿನಾಂಕ : 01 - 06 - 1987 ರಿಂದ 31 - 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ 
ತಾಲ್ಲೂಕು ಭಂಕೂರಿನ ಕರ್ನಾಟಕ ಪದವಿ ಕಾಲೇಜನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ ಬರುವಂತೆ 
ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 

ಸದರಿ ಕಾಲೇಜನ್ನು ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ ಸಹಾಯಕ ಪ್ರಾಧ್ಯಾಪಕರು ಹಾಗೂ 
ಅವರುಗಳು ಬೋಧಿಸುತ್ತಿರುವ ಹುದ್ದೆ/ ವಿಷಯಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 
ಕ್ರಮ | ವೇತನಾನುದಾನಕ್ಕೆ ಒಳಪಡಿಸಿದ | ವೇತನಾನುದಾನಕ್ಕೆ | ಪರಿಗಣಿಸಲಾದ | ವೇತನಾನುದಾನಕ್ಕೆ | ಕಾರ್ಯಭಾರ | ವೇತನ ಶ್ರೇಣಿ | 
ಸಂಖ್ಯೆ || ಬೋಧಕರ ಹೆಸರು 

ಒಳಪಡಿಸಿದ ಮೀಸಲಾತಿ ಒಳಪಡಿಸಿದ 
ಹುದ್ದೆ / ವಿಷಯ 

ಹುದ್ದೆಗಳ ಸಂಖ್ಯೆ 
ಪ್ರಧಾನಪ್ಪ ಶಂಕರಪ್ಪ ರಾಜ್ಯಶಾಸ್ತ್ರ ಅನ್ವಯಿಸುವುದಿಲ್ಲ 

22 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
ಬಾಲರಾಜ್ ಶರಣಪ್ಪ 

ಇತಿಹಾಸ ಅನ್ವಯಿಸುವುದಿಲ್ಲ 

22 ಗಂಟೆ ರಾಜ್ಯ ವೇತನ 
ಉಪನ್ಯಾಸಕರು 

ಶೇಣಿ 
ದೇವೇಂದ್ರಪ್ಪ ವೀರಭದ್ರಪ್ಪ ಸಮಾಜಶಾಸ್ತ್ರ ಅನ್ವಯಿಸುವುದಿಲ್ಲ 

22 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
4 | ಶರಣಬಸಪ್ಪ ಬಸವರಾಜ ಅರ್ಥಶಾಸ್ತ್ರ ಅನ್ವಯಿಸುವುದಿಲ್ಲ 

16 ಗಂಟೆ 

ಯುಜಿಸಿ 
ಉಪನ್ಯಾಸಕರು 
5 | ಅಹೇರಿ ನಿಂಗಪ್ಪ 

ದೈ .ಶಿ. ಅನ್ವಯಿಸುವುದಿಲ್ಲ 

ಯುಜಿಸಿ 
ಬೋಧಕರು 
6 . ಮಾರುತಿ ಗುಂಡಪ್ಪ ದೊಡ್ಡಮನಿ ( ಗ್ರಂಥಪಾಲಕರು ಅನ್ವಯಿಸುವುದಿಲ್ಲ. 

ಯುಜಿಸಿ 
1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡು ಬಂದಲ್ಲಿ ಯಾವುದೇ 

ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
2 . ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ ಪಡೆಯುವ 

ಷರತ್ತಿಗೊಳಪಟ್ಟಿದೆ. 
3. ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರುಗಳ ವೇತನವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ವಿಸ್ತರಿಸಿರುವ 

ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿ ಪಡಿಸತಕ್ಕದ್ದು ಹಾಗೂ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲಾದ ಪೂರ್ವದಲ್ಲಿ 

ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ . 
4 . ದಿನಾಂಕ : 11 - 07 - 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ .ಫಿಲ್. ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ ನೀಡಲು 

ಪರಿಗಣಿಸಲಾಗುತ್ತಿದೆ. ಆದರೆ, ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ : 11- 07 -2009ರ ಪೂರ್ವದಲ್ಲಿ ನಡೆದ 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು , ಅವರುಗಳ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ : 11 - 07 - 2009ರ 
ನಂತರ ವಿತರಿಸಿದೆ . ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವ ದಿನಾಂಕವನ್ನು ಅಂದರೆ ಪರೀಕ್ಷೆ 
ನಡೆದ ದಿನಾಂಕ ಅಥವಾ ಪ್ರಮಾಣ ಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ ಪರಿಗಣಿಸಬೇಕು ಎಂಬುದರ ಕುರಿತು 
ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ/ ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು ವೇಳೆ 
ಸರ್ಕಾರವು ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಎಂ .ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣ ಪತ್ರ ವಿತರಿಸಿರುವ 
ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ 

ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ ಷರತ್ತಿಗೊಳಪಟ್ಟಿರುತ್ತದೆ. 
5. ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ ಉಪನ್ಯಾಸಕರುಗಳನ್ನು 

ಕಾರ್ಯಭಾರ ಇರುವಂತಹ ಅನುದಾನಿತ ಕಾಲೇಜು/ ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ ನಿಯೋಜನೆ ಮೇಲೆ ಮರು 

ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 
6. ಸಂಸ್ಥೆಯ ಬೈಲಾದಲ್ಲಿ ನಿಗಧಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ 

ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ ವೇತನಾನುದಾನ 

ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
7. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು, 2003ರ ನಿಯಮ 15 ( 2)ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ ( 2) ರಲ್ಲಿ 

ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು, ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 
ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು . 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಅಂತಹ 
ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 35ರಷ್ಟು 
ಇರತಕ್ಕದ್ದು. ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. ತಪ್ಪಿದಲ್ಲಿ 
ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


೧೬೭ 


ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 
ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ ( enrollment) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು ವಿದ್ಯಾರ್ಥಿಗಳು 
ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ ಸರಾಸರಿ 
ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದಲ್ಲ. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಛಿನ್ನತೆ ಇಲ್ಲದೆ 
ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟಿದೆ. 
ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 
ನಿಗದಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಂದು ತರಗತಿಯಲ್ಲಿ ನಿಗಧಿತ ಕನಿಷ್ಠ ಮಟ್ಟದ 
ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು. ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ತರಗತಿಯಲ್ಲಿ ಕನಿಷ್ಠ 
40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ ಐಚ್ಚಿಕ ವಿಷಯಗಳಿಗೆ ಕನಿಷ್ಠ 

15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13 . ನಿಗಧಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು . ಇವುಗಳನ್ನು ಹೊಂದದೇ ಇರುವ 

ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ ಮೂರು 
ವರ್ಷಗಳ ಕಾಲಾವಕಾಶ ನೀಡಬಹುದು ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯಾನುದಾನವನ್ನು ನಿಲ್ಲಿಸಲಾಗುವುದು. 
14 . ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
15. ನೇರ ನೇಮಕಾತಿ, ಬಡ್ತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ ನಿಯಮಗಳು / ಆದೇಶಗಳನ್ನು 

ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
16 . ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು ತುಂಬುವಾಗ 

ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
17. ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ ವಯೋಮಿತಿ 

: ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
18 . ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ ವೇತನವನ್ನು ಪ್ರಥಮ 5 ವರ್ಷಗಳ ಅವಧಿಗೆ ಇಲಾಖೆಗೆ 

ನಿಗದಿಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 

ಪ್ರತೀ ವರ್ಷವು ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೆಶಕರೇ 
ಜವಾಬ್ದಾರರಾಗಿರುತ್ತಾರೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ : 860 / ವೆಚ್ಚ- 8 /2010 , ದಿನಾಂಕ : 28 - 06 - 2011 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಬಿ. ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2770 

ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಾಬು ರಾಮಚಂದ್ರ ಗಲಗಲಿ, ಸ್ವತಂತ್ರ ಪ್ರಭಾರ ಆಡಳಿತಾಧಿಕಾರಿ , ಪೊಲೀಸ್ ಆಯುಕ್ತರ ಕಛೇರಿ, ಬೆಂಗಳೂರು ನಗರ 

ರವರನ್ನು ಸೇವೆಯಿಂದ ವಜಾಗೊಳಿಸುವ ಬಗ್ಗೆ. 
ಓದಲಾಗಿದೆ: 1. ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ : ಸಿಬಿ ( 8) 86/2008-09 ದಿನಾಂಕ : 18 - 12 - 2008 

2 . ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ : ಸಿಬಿ ( 8) 86 /2008 - 09 ದಿನಾಂಕ: 22 - 06 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಸರ್ಕಾರಿ ಸೇವೆಗೆ ಸೇರಿರುವ ಸಂಬಂಧದಲ್ಲಿ ಶ್ರೀ ಬಾಬು ರಾಮಚಂದ್ರ 
ಗಲಗಲಿ, ಸ್ವತಂತ್ರ ಪ್ರಭಾರ ಆಡಳಿತಾಧಿಕಾರಿ ಇವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೆಶಕರು, ಡಿ. ಸಿ. ಆರ್. ಇ. 
ರವರ ವರದಿಯ ಅನ್ವಯ ಡಿಜಿ ಮತ್ತು ಐಜಿಪಿ ರವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಶ್ರೀ ಬಾಬು ರಾಮಚಂದ್ರ ಗಲಗಲಿ, ಸ್ವತಂತ್ರ ಪ್ರಭಾರ ಆಡಳಿತಾಧಿಕಾರಿ ರವರು ಮೂಲತಃ ಅಂಬಿಗೇರ ಜಾತಿಗೆ ( ಪ್ರವರ್ಗ -1) 
ಸೇರಿದವರಾಗಿದ್ದರೂ ಪರಿಶಿಷ್ಟ ಪಂಗಡದ ಟೋಕರೆ ಕೋಳಿ ಜಾತಿ ಪ್ರಮಾಣ ಪತ್ರವನ್ನು ತಹಶೀಲ್ದಾರ್‌, ಗೋಕಾಕ್ ರವರಿಂದ ದಿನಾಂಕ : 
12 - 05 - 1976 ರಂದು ಪಡೆದು ಅದರ ಮೀಸಲಾತಿ ಆಧಾರದ ಮೇಲೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಆಯ್ಕೆಯಾಗಿದ್ದು , ಈ ಬಗ್ಗೆ ಇವರ ವಿರುದ್ದ 
ದಿನಾಂಕ : 12 - 04 - 1988 ರಂದು ಗೋಕಾಕ ಪೋಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ : 170 / 88 ಕಲಂ 177 , 181 , 196 , 198 , 420 ಐಪಿಸಿ 
ರಡಿಯಲ್ಲಿ ದಾಖಲಾಗಿರುತ್ತದೆ. ಇದರ ಬಗ್ಗೆ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಬೆಳಗಾವಿ ರವರು ವಿಚಾರಣೆ ಕೈಗೊಂಡು ದಿನಾಂಕ : 19 - 11 -2001 
ರಂದು ಆದೇಶ ಹೊರಡಿಸಿ ತಹಶೀಲ್ದಾರ್, ಗೋಕಾಕ್ ರವರಿಂದ ಪಡೆದ ಟೋಕರೆ ಕೋಳಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವು ಅಸಿಂಧು 


೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಎಂದು ತೀರ್ಮಾನಿಸಿ ಆದೇಶ ಹೊರಡಿಸಿರುತ್ತಾರೆ. ಶ್ರೀ ಬಿ. ಆರ್‌. ಗಲಗಲಿ ರವರು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಬೆಳಗಾವಿ ರವರ ಆದೇಶ ಸಂಖ್ಯೆ : 
ಜಿಸಕ/ ಜಾಸಿಪ್ರ/ ವಿವ/98/2001- 02 ದಿನಾಂಕ : 19-11- 2001ರ ವಿರುದ್ದ ಮೇಲ್ಮನವಿ ಸಲ್ಲಿಸಿದ್ದು, ಸದರಿ ಮೇಲ್ಮನವಿಯನ್ನು ಅಂಗೀಕರಿಸಿದ 
ವಿಭಾಗಾಧಿಕಾರಿಗಳು ದಿನಾಂಕ : 15 - 12 - 2001 ರಲ್ಲಿ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯವರ ಆದೇಶ ದಿನಾಂಕ : 19 - 11 - 2001 ಕ್ಕೆ ತಡೆಯಾಜ್ಞೆ 
ನೀಡಿದ್ದರು. ಸದರಿ ಮೇಲ್ಕವಿಯ ಬಗ್ಗೆ ವಿಚಾರಣೆಯನ್ನು ನಡೆಸಿದ ಮೇಲ್ಮನವಿ ಪ್ರಾಧಿಕಾರವಾದ ನಿರ್ದೆಶಕರು ಮತ್ತು ಮೇಲ್ಮನವಿ ಪ್ರಾಧಿಕಾರಿಗಳು, 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯ , ಬೆಂಗಳೂರು ಇವರು ಜಿಲ್ಲಾ ಜಾತಿ ಪರಿಶೀಲನೆ ಸಮಿತಿ, ಬೆಳಗಾವಿ ರವರ ಆದೇಶ ದಿನಾಂಕ : 
19 - 11 -2001 ನ್ನು ಪುರಸ್ಕರಿಸಿ ವಿಭಾಗಾಧಿಕಾರಿಗಳು, ಬೆಳಗಾವಿ ವಿಭಾಗ ರವರು ನೀಡಿದ್ದ ತಡೆಯಾಜ್ಞೆ ದಿನಾಂಕ : 15 - 12 - 2001 ನ್ನು ರದ್ದುಗೊಳಿಸಿ 
ಮೇಲ್ಮನವಿಯನ್ನು ವಜಾಗೊಳಿಸಿ ಆದೇಶ ಹೊರಡಿಸಿರುತ್ತಾರೆ. 

ಶ್ರೀ ಬಾಬು ರಾಮಚಂದ್ರ ಗಲಗಲಿ, ಸ್ವತಂತ್ರ ಪ್ರಭಾರ ಆಡಳಿತಾಧಿಕಾರಿ ರವರು ಮೂಲತಃ ಅಂಬಿಗೇರ ಜಾತಿಗೆ ( ಪ್ರವರ್ಗ -1) 
ಸೇರಿದವರಾಗಿದ್ದು , ಪರಿಶಿಷ್ಟ ಪಂಗಡದ ಟೋಕರೆ ಕೋಳಿ ಜಾತಿಗೆ ಸೇರಿದವರಲ್ಲವೆಂದು ಕಂಡು ಬಂದಿದ್ದರಿಂದ, ಇವರ ಜಾತಿಯ ಬಗ್ಗೆ ಪರಿಶೀಲಿಸಿ 
ಅಂತಿಮ ಆದೇಶ ಹೊರಡಿಸಲು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಬೆಳಗಾವಿ ರವರಿಗೆ ಎ. ಡಿ . ಜಿ. ಪಿ . ಡಿ . ಸಿ.ಆರ್. ಇ. ಅವರ ಕಛೇರಿಯಿಂದ ದಿನಾಂಕ : 
3:5 / 0 / 996 ಮತ್ತು 4/05 /2000 ರಲ್ಲಿ ಕೋರಿದ್ದು, ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಬೆಳಗಾವಿ ರವರು ಶ್ರೀ ಬಾಬು ರಾಮಚಂದ್ರ ಗಲಗಲಿ , ಸ್ವತಂತ್ರ 
ಪ್ರಭಾರ ಆಡಳಿತಾಧಿಕಾರಿರವರು ಅಂಬಿಗೇರ ( ಪ್ರವರ್ಗ - 1) ಜಾತಿಗೆ ಸೇರಿದವರೆಂದು ತೀರ್ಮಾನಿಸಿ ಆದೇಶ ಹೊರಡಿಸಿರುತ್ತಾರೆ. ಆದರೆ ಸರಕಾರಿ ಆದೇಶ 
ದಿನಾಂಕ : 30/ 6/ 07 ರ ಪ್ರಕಾರ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ (ನೇಮಕಾತಿ 
ಮುಂತಾದವುಗಳ ಮೀಸಲಾತಿ) ಅಧಿನಿಯಮ 1990 ಮತ್ತು ತಿದ್ದುಪಡಿ ನಿಯಮಗಳು 2000 ( ದಿ. 30/6/07 ರಿಂದ ಜಾರಿಗೆ ಬಂದಿದೆ) ಇವುಗಳನ್ನು 
ಪೂರ್ವಾನ್ವಯವಾಗಿ ಅನ್ವಯಿಸಲು ಬರುವುದಿಲ್ಲ ಮತ್ತು ಸದರಿ ಅಧಿನಿಯಮ ಹಾಗೂ ನಿಯಮಾವಳಿಗಳು ಜಾರಿಗೆ ಬರುವ ಮೊದಲು ನೀಡಲಾದ ಜಾತಿ 
ಪ್ರಮಾಣ ಪತ್ರಗಳಿಗೆ ಇವುಗಳು ಯಾವುದೇ ಪ್ರಭಾವ ಬೀರುವುದಿಲ್ಲ ಎಂಬ ಆದೇಶದ ಮೇರೆಗೆ , ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯವರಿಗೆ 
ಅಧಿಕಾರವಿಲ್ಲದಿರುವುದರಿಂದ, 

ದಿ. 12 /5 /1976 ರಂದು ಮೂಲ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಿದ ತಹಶೀಲ್ದಾರ್‌, ಗೋಕಾಕ್ 
ರಿಂದ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿ , ಬೆಳಗಾಂ ಜಿಲ್ಲೆಯ ಗೋಕಾಕ್ ಪೋಲೀಸ್ ಠಾಣೆ ಮೊ . ಸಂ . 170/ 08 ರಲ್ಲಿ ಮೊಕದ್ದಮೆಯನ್ನು 
ದಾಖಲಿಸಲಾಗಿದೆ. 

ಮೇಲೆ ಓದಲಾದ (2)ರ ಪತ್ರದಲ್ಲಿ ಶ್ರೀ ಬಿ. ಆರ್. ಗಲಗಲಿ, ಸ್ವತಂತ್ರ ಪ್ರಭಾರ ಆಡಳಿತನಾಧಿಕಾರಿ , ಇವರು ದಿನಾಂಕ : 04 - 04- 1977 
ರಂದು ಪ್ರಥಮ ದರ್ಜೆ ಸಹಾಯಕರಾಗಿ ಸರ್ಕಾರಿ ಸೇವೆಗೆ ಸೇರಿದ್ದು, ಪರಿಶಿಷ್ಟ ಪಂಗಡದ ಟೋಕರೆ ಕೋಳಿ ಜಾತಿಗೆ ಸೇರಿದ್ದ ಪ್ರಮಾಣ ಪತ್ರದನ್ವಯ 
ಮೀಸಲಾತಿ ಸೌಲಭ್ಯ ಪಡೆದಿರುವುದಾಗಿ , ದಿನಾಂಕ : 30 - 04 - 1982 ರಂದು ಶಾಖಾಧೀಕ್ಷಕರಾಗಿ, ದಿನಾಂಕ : 22 - 12 - 1983 ರಂದು ಸಹಾಯಕ 
ಆಡಳಿತಾಧಿಕಾರಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವುದಾಗಿ ವರದಿ ಮಾಡಿರುತ್ತಾರೆ. ಇವರ ಜಾತಿಯ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್‌ ಗೋಕಾಕ್ 
ರವರು ಹಿಂದಕ್ಕೆ ಪಡೆದು 

ದಿನಾಂಕ : 12 - 10 - 2007 ರಲ್ಲಿ ರದ್ದುಪಡಿಸಿರುತ್ತಾರೆ. ಮುಂದುವರೆದು, ರಾಜ್ಯ ಹೈಕೋರ್ಟ್ ಸರ್ಕ್ಯೂಟ್ 
ಬೆಂಚ್, ಧಾರವಾಡ, ಇವರು ರಿಟ್ ಅರ್ಜಿ ಸಂಖ್ಯೆ : 35450/2010 ರಲ್ಲಿ ದಿನಾಂಕ : 11 - 04 - 2011 ರಂದು ಇವರ ವಿರುದ್ದ ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಗೋಕಾಕ್ , ಇಲ್ಲಿ ಸಿ. ಸಿ. ನಂ . 1772 /2007 ರಲ್ಲಿ ವಿಚಾರಣೆಯಲ್ಲಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ : 170 /88ನ್ನು 
ವಜಾಗೊಳಿಸಿರುತ್ತಾರೆ. ಪ್ರಿನ್ಸಿಪಾಲ್ ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಗೋಕಾಕ್ , ಇವರು ಉಚ್ಚ ನ್ಯಾಯಾಲಯದ ಆದೇಶದನ್ವಯ ಪ್ರಕರಣವನ್ನು 
ಮುಕ್ತಾಯಗೊಳಿಸಿರುತ್ತಾರೆ . 

ಡಿಜಿ ಮತ್ತು ಐಜಿಪಿ ರವರು ದಿನಾಂಕ : 11 - 03 - 2005ರ ಆದೇಶದನ್ವಯ ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ದಿನಾಂಕ : 
11- 02 - 2002ಕ್ಕೆ ಪೂರ್ವದಲ್ಲಿಯೇ ಪಡೆದಿರುವುದರಿಂದ ಹಾಗು ತಹಸೀಲ್ದಾರ್ ರವರು ಇವರ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿರುವುದರಿಂದ 
ಶ್ರೀ ಬಿ. ಆರ್. ಗಲಗಲಿ ರವರನ್ನು ಯಾವುದೇ ದಂಡ ಪ್ರಕ್ರಿಯೆ ಅಥವಾ ಇಲಾಖಾ ಶಿಸ್ತು ಕ್ರಮಕ್ಕೆ ಗುರಿಪಡಿಸುವ ಅಗತ್ಯತೆ ಇಲ್ಲವೆಂದು ಅಭಿಪ್ರಾಯ 
ಪಟ್ಟಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ಕರ್ನಾಟಕ ರಾಜ್ಯ ಸರ್ಕಾರವು ಆದೇಶ ಸಂಖ್ಯೆ : SWD 179 SAD 2010 ದಿನಾಂಕ : 
11 - 03 - 2002 ರಂದು ಸುತ್ತೋಲೆಯನ್ನು ಹೊರಡಿಸಿರುತ್ತದೆ. ಸದರಿ ಸುತ್ತೋಲೆ ಪ್ರಕಾರ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡ ವ್ಯಕ್ತಿಗಳು 
ತಕ್ಷಣದಿಂದ ಸದರಿ ಜಾತಿ ಪ್ರಮಾಣ ಪತ್ರಗಳನ್ನು ಪ್ರಮಾಣ ಪತ್ರ ನೀಡಿದ ಪ್ರಾಧಿಕಾರಕ್ಕೆ ಒಪ್ಪಿಸಿದಲ್ಲಿ (Surrender) ಅಂಥವರ ವಿರುದ್ಧ ಯಾವುದೇ 
ರೀತಿಯ ಶಿಕ್ಷಾರ್ಹ ಕ್ರಮ ತೆಗೆದುಕೊಳ್ಳ ಕೂಡದು ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವ ಪ್ರಾಧಿಕಾರವು ಅಂಥ ಪ್ರಮಾಣ ಪತ್ರಗಳನ್ನು ತಕ್ಷಣದಿಂದ 
ರದ್ದುಗೊಳಿಸಬೇಕು. ಈ ರೀತಿಯ ಸುಳ್ಳು ಪ್ರಮಾಣ ಪತ್ರ ಪಡೆದುಕೊಂಡ ನೌಕರರು ತಕ್ಷಣದಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪ್ರಾಧಿಕಾರಗಳಿಗೆ ಒಪ್ಪಸಿದಲ್ಲಿ 
1) ಅಂಥವರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಪ್ರಕರಣವನ್ನು ಹಿಂತೆಗೆದುಕೊಳ್ಳಬೇಕು ಮತ್ತು 2) ಅಮಾನತ್ತಿನ ಆದೇಶವನ್ನು 
ಹಿಂತೆಗೆದುಕೊಳ್ಳತಕ್ಕದ್ದು . 3) ನಿವೃತ್ತಿ ಸೌಲಭ್ಯಗಳನ್ನು ಬಿಡುಗಡೆ ಮಾಡತಕ್ಕದ್ದು . ಒಂದು ವೇಳೆ ಸುಳ್ಳು ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡ ನೌಕರರು 
ತಕ್ಷಣದಲ್ಲಿ ತಮ್ಮ ಜಾತಿ ಪ್ರಮಾಣ ಪತ್ರಗಳನ್ನು ಜಾತಿ ಪ್ರಮಾಣ ಪತ್ರಗಳನ್ನು ನೀಡುವ ಪ್ರಾಧಿಕಾರಕ್ಕೆ ಒಪ್ಪಿಸದೇ ಇದ್ದಲ್ಲಿ (in case of Non -Surrender of 
false certificate) ಅಂತಹ ನೌಕರರ ವಿರುದ್ಧ ಶಿಕ್ಷಾರ್ಹ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಹೇಳುತ್ತದೆ. 

ಸಮಾಜ ಕಲ್ಯಾಣ ಇಲಾಖೆ ಇತ್ತೀಚೆಗೆ ಹೊರಡಿಸಿರುವ ಸುತ್ತೋಲೆ ಸಂಖ್ಯೆ : SWD 179 SAD 2010 ದಿನಾಂಕ : 04 - 06 -2011 ರ ಪ್ರಕಾರ 
ಈ ಪ್ರಕರಣದಲ್ಲಿ ಈ ಕೆಳಕಂಡ ಅಂಶಗಳನ್ನು ಗಮನಿಸಲಾಗಿದೆ. 

(1) ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ, ಬೆಳಗಾಂ , ಇವರ ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ವಿಚಾರಣೆ ನಡೆಸಿ , ದಿನಾಂಕ : 

19 - 11 -2001ರ ಆದೇಶದಲ್ಲಿ ತಹಶೀಲ್ದಾರ್, ಗೋಕಾಕ ಇವರಿಂದ ಪಡೆದ ಟೋಕರೆಕೋಳಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ 
ಅಸಿಂಧು ಎಂದು ಆದೇಶಿಸಿರುತ್ತಾರೆ. ಮುಂದುವರಿದು ಆದೇಶ ದಿನಾಂಕ : 12 - 10 - 2007 ರಲ್ಲಿ ತಹಶೀಲ್ದಾರ್‌, ಗೋಕಾಕ್ ಇವರು 
ಶ್ರೀ ಬಿ. ಆರ್. ಗಲಗಲಿರವರ ಹಿಂದೂ ಟೋಕೆಕೋಳಿ ಎಂದು ಪಡೆದ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


೧೬೯ 


(2) ಶ್ರೀ ಗಲಗಲಿರವರು ದಿನಾಂಕ : 04 - 04 - 1977 ರಂದು ಸರ್ಕಾರಿ ಸೇವೆಗೆ ಹಾಜರಾಗಿದ್ದು, ಸುತ್ತೋಲೆಯಲ್ಲಿ ತಿಳಿಸಿರುವಂತೆ , ಇವರು 

ದಿನಾಂಕ : 11 - 03- 2002ಕ್ಕೆ ಮೊದಲೇ ಟೋಕರೆ ಕೋಳಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದು, ಸದರಿ ಪ್ರಮಾಣ ಪತ್ರವನ್ನು 

ಈಗಾಗಲೇ ತಹಸೀಲ್ದರ್, ಗೋಕಾಕ್ ಇವರು ರದ್ದುಪಡಿಸಿರುತ್ತಾರೆ. 

ಮೇಲೆ ನಮೂದಿಸಿರುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು, ಸಮಾಜ ಕಲ್ಯಾಣ ಇಲಾಖೆಯು ದಿನಾಂಕ : 27 - 07 - 2011 ರಲ್ಲಿ ನೀಡಿರುವ 
ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ : SWD 173 SAD 1993 ದಿನಾಂಕ : 
11 - 03 - 2002 ರ ಆದೇಶದಲ್ಲಿನ ಷರತ್ತುಗಳಿಗೊಳಪಟ್ಟು, ಶ್ರೀ ಬಿ. ಆರ್ . ಗಲಗಲಿಯವರನ್ನು ಸೇವೆಯಿಂದ ವಜಾಗೊಳಿಸುವ ಪ್ರಸ್ತಾವನೆಯನ್ನು 
ಕೈಬಿಡಬಹುದೆಂದು ತೀರ್ಮಾನಿಸಿದೆ. ಅದರಂತೆ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 13 ಪೊಸಿಅ 2009 , ಬೆಂಗಳೂರು, ದಿನಾಂಕ: 02 ನೇ ಡಿಸೆಂಬರ್ 2011 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಬಾಬು ರಾಮಚಂದ್ರ ಗಲಗಲಿ, ಸ್ವತಂತ್ರ ಪ್ರಭಾರ ಆಡಳಿತಾಧಿಕಾರಿ ರವರನ್ನು 
ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ : SWD 173 SAD 1993 ದಿನಾಂಕ : 11- 03 - 2002 ರಲ್ಲಿನ 
ಷರತ್ತುಗಳಿಗೊಳಪಟ್ಟು ಸೇವೆಯಿಂದ ವಜಾಗೊಳಿಸುವ ಪ್ರಸ್ತಾವನೆಯನ್ನು ಕೈಬಿಡಲಾಗಿದೆ ಎಂದು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಟಿ. ಎನ್ . ರವಿಪ್ರಕಾಶ್ 
ಪಿ . ಆರ್.2795 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 
FOREST , ECOLOGY AND ENVIRONMENT SECRETARIAT 
Sub : Diversion of 4 .34 ha . of forest land in F.Sy. No. 16 of Burgi (Kurigadde) Village , Kumta Taluk for 

removal of stones for buildings, roads and other civil works in favour of the Highway 

Administration and Executive Engineer, National Highway Division , Karwar. 
Read : 1. Government Order No. FEE 115 FFM 2001, dated : 26 - 02 - 2004. 

2 . Letter No . A5 (3) GFL .CR .103/ 10 - 11, dated : 06 -09- 2011 of the Principal Chief Conservator of 

Forests , Bangalore . 
Preamble : 

In Government Order read at 1 above , guidelines in the Annexure were issued by the State Government for grant of 
quarry lease in respect of buildingmaterials such as sand, jelly , stones, boulders and laterite stones in forest areas of the Western 
Ghats region of Karnataka , the area of each quarry shall not be more than 0 .50 ha. And if the above mentioned building materials 
are available in non forest area within 10 Km . of the proposed site , then quarrying in forest area will not be permitted in such areas. 

Principal Chief Conservator of Forests has sent a proposal to Government in his letter No. A5 (3 )GFL.CR . 103 /10 - 11 , 
dated : 06 -09- 2011 read at (2 ) above for diversion of 4 . 34 of ha. of forest land in F .Sy. No. 16 of Burgi (Kurigadde ) Village , Kumta 
Taluk for removal of stones for buildings , roads and other civil works in favour of the Highway Administration and Executive 
Engineer, National Highway division , Karwar. He has further stated that since the material is required for development activities and 
the user agency is the Government Department, area was proposed for diversion . Further, this would help in controlling the entry of 
large number of private user agencies to the forest for quarrying purpose . Therefore, the condition may kindly be relaxed at 
Government level. 
The proposal has been examined in detail and the following orders are issued . 

Government Order No. FEE 136 FFM 2011, Bangalore Dated : 16th November 2011. 
After considering the proposal, Government are pleased to accord relaxation of Sl. No . 5 and 6 of the guidelines of the 
Annexure to the G .O . No. FEE 115 FFM 2001, dated : 26 -02 - 2004 for diversion of 4. 34 ha . Of forest land in F . Sy. No . 16 of Burgi 
(Kurigadde) Village , Kumta Taluk for removal of stones for buildings , roads and other civil works in favour of the Highway 
Administration and Executive Engineer, National Highway Division , Karwar. 
This order issued with immediate effect and until further orders . 

By Order and in the name of the Governor of Karnataka , 
PR, 2796 

G .H . Anasuyamma 
Under Secretary to Government, 

Forest, Ecology and Environment Department 
FOREST, ECOLOGY AND ENVIRONMENT SECRETARIAT 
Sub : Diversion of 2.00 ha. of forest land in F . Sy . No . 82A of Arabail (Beergadde) Village in Idugundi Range of 

yellapur Taluk for removal of stones for buildings , roads and other civil works in favour of the Executive 

Engineer , Sirsi Division , Sirsi, U .K . District. 
Read : 1. Government Order No. FEE 115 FFM 2001, dated : 26 -02 - 2004 . 

2. Letter No . A5 (3) GFL. CR .61/10- 11, dated : 29 -08 -2011 of the Principal Chief Conservator of Forests, 

Bangalore . 
Preamble : 

In Government Order read at 1 above, guidelines in the Annexure were issued by the State Government for grant of 
quarry lease in respect of building materials such as sand, jelly , stones, boulders and laterite stones in forest areas of the Western 


020 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


JO7 - 0 


Ghats region of Karnataka , the area of each quarry shall not be more than 0 .50 ha . and if the above mentioned building materials 
are available in non forest area within 10 Km . of the proposed site , then quarrying in forest area will notbe permitted in such areas . 

Principal Chief Conservator of Forests has sent a proposal to Government in his letter No. A5 (3 )GFL.CR . 61/10 - 11 , dated 
: 29-08 - 2011 read at (2) above for diversion of 2 :00 ha. of ha . of forest land in F. Sy . No . 82 A of Arabail (Beergadde ) Village in 
Idugundi Range of Yellapur Taluk for removal of stones for buildings , roads and other civil works in favour of Executive Engineer, 
Public Works Department and Ports and Inland Water Transport Department, Sirsi. He has further stated that since the material is 
required for development activities and the user agency is the Government Department, area was proposed for diversion . Further, 
this would help in controlling the entry of large number of private user agencies to the forest for quarrying purpose . Therefore, the 
condition may kindly be relaxed at Government level. 
The proposal has been examined in detail and the following orders are issued . 

Government Order No. FEE 131 FFM 2011, Bangalore Dated : 16th November 2011. 
After considering the proposal, Government are pleased to accord relaxation of Sl. No. 5 and 6 of the guidelines of the 
Annexure to the G .O . No. FEE 115 FFM 2001, dated : 26 -02 - 2004 for diversion of 2.00 ha . of forest land in F . Sy . No. 82 A of Arabail 
(Beergadde) Village in Idugundi Range of yellapur Taluk for removal of stones for buildings , roads and other civil works in favour of 
Executive Engineer, Public Works department and Ports and Inland Water Transport Department, Sirsi Division , Sirsi, U .K . District. 
This order issued with immediate effect and until further orders . 

By Order and in the name of the Governor of Karnataka , 
PR . 2797 

G .H . Anasuyamma 
Under Secretary to Government, 
Forest, Ecology and Environment Department 


FOREST, ECOLOGY AND ENVIRONMENT SECRETARIAT 
Sub : Diversion of 2.50 ha . of forest land in F .Sy . No. 53 of Manjguni Village in Sirsi Taluk for removal of 

stones for buildings, roads and other civil works in favour of the Executive Engineer, Public Works 

Department and Ports and Inland Water Transport Department, Sirsi uttara Kannada .. 
Read : 1. Government Order No. FEE 115 FFM 2001, dated : 26 - 02 - 2004. 

2 . Letter No . A5 (3 ) GFL .CR .54 / 10 - 11, dated : 27 -08 -2011 of the Principal Chief Conservator of 

Forests , Bangalore. 
Preamble : 

In Government Order read at 1 above , guidelines in the Annexure were issued by the State Government for grant of 
quarry lease in respect of building materials such as sand , jelly , stones, boulders and laterite stones in forest areas of the Western 
Ghats region of Karnataka, the area of each quarry shall not be more than 0.50 ha . and if the above mentioned building materials 
are available in non forest area within 10 Km . of the proposed site , then quarrying in forest area will not be permitted in such areas. 

Principal Chief Conservator of Forests has sent a proposal to Government in his letter No. A5 ( 3)GFL.CR . 54 / 10 - 11, dated 
: 27 -08 - 2010 read at (2 ) above for diversion of 2 :50 ha. of ha. of forest land in F .Sy. No . 53 Manjuguni Village in Sirsi Taluk of 
removal of stones for buildings, roads and other civil works in favour of the Executive Engineer, Public Works Department and Ports 
and Inland Water Transport Department, Sirsi . Uttara Kannada . He has further stated that since the material is required for 
development activities and the user agency is the Government Department, area was proposed for diversion . Further , this would 
help in controlling the entry of large number of private user agencies to the forest for quarrying purpose . Therefore , the condition 
may be relaxed at Government level. 
The proposal has been examined in detail and the following orders are issued . 

Government Order No. FEE 132 FFM 2011, Bangalore Dated : 16th November 2011 . 
After considering the proposal, Government are pleased to accord relaxation of Sl. No. 5 and 6 of the guidelines of the 
Annexure to the G . O . No . FEE 115 FFM 2001 , dated : 26 -02 - 2004 for diversion of 2.50 ha . of forest land in F . Sy. No. 53 ofManjguni 
Village in Sirsi Taluk for removal of stones for buildings, roads and other civil works in favour of Executive Engineer, Public Works 
department and Ports and Inland Water Transport Department, Sirsi, Uttara Kannada. 

This order issued with immediate effect and until further orders. 


By Order and in the name of the Governor of Karnataka, 

G .H . Anasuyamma 
Under Secretary to Government, 
Forest, Ecology and Environment Department 


PR . 2798 


2008 - 0 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜನವರಿ ೧೯ , ೨೦೧೨ 


020 


FOREST, ECOLOGY AND ENVIRONMENT SECRETARIAT 
Sub : Diversion of 0 .595 ha . of forest land in F .Sy . No. 54 of Nyasargi Village in Mundgod Range 

(Mundgod Taluk ) for removal of boulder stones for buildings, roads and other civil works in favour 

of the Executive Engineer, Sirsi Division , Sirsi, U .K . District. 
Read : 1. Government Order No. FEE 115 FFM 2001 , dated : 26 -02 -2004 . 

2 . Letter No . A5 (3) GFL .CR .59/10 -11 , dated : 27 -06 - 2011 of the Principal Chief Conservator of 

Forests , Bangalore . 
Preamble : 

In Government Order read at 1 above , guidelines in the Annexure were issued by the State Government for grant of 
quarry lease in respect of building materials such as sand , jelly , stones , boulders and laterite stones in forest areas of the Western 
Ghats region of Karnataka , the area of each quarry shall not be more than 0 .50 ha . and if the above mentioned building materials 
are available in non forest area within 10 Km . of the proposed site , then quarrying in forest area will not be permitted in such areas. 

Principal Chief Conservator of Forests has sent a proposal to Government in his letter No. A5 (3 )GFL . CR . 59/ 10 -11, dated 
: 27 - 06 - 2011 read at (2 ) above for diversion of 0 .595 ha. of forest land in F .Sy. No. 54 of Nyasargi Village in Mundgod Range 
(Mundgod Taluk ) for removal of boulder stones for buildings roads and other civil works in favour of the Executive Engineer, Public 
Works Department and Ports and Inland Water Transport Department, Sirsi. He has further stated that since the material is required 
for development activities and the user agency is the Government Department, area was proposed for diversion . Further, this would 
help in controlling the entry of large number of private user agencies to the forest for quarrying purpose. Therefore, the condition 
may be kindly be relaxed at Government level. 
The proposalhas been examined in detail and the following orders are issued . 

Government Order No . FEE 112 FFM 2011, Bangalore Dated : 16th November 2011. 
After considering the proposal, Government are pleased to accord relaxation of Sl. No. 5 and 6 of the guidelines of the 
Annexure to the G .O . No . FEE 115 FFM 2001 , dated : 26 -02- 2004 for diversion of 0.595 ha. of forest land in F . Sy. No . 54 of 
Nyasargi Village in Katur Rnge in Mundgod Range (Mundgod Taluk ) for removal of boulder stones for buildings , roads and other 
civil works in favour of Executive Engineer, Public Works department and Ports and Inland Water Transport Department, Sirsi . 
This order issued with immediate effect and until further orders . 

By Order and in the name of the Governor of Karnataka, 
PR . 2799 

G .H . Anasuyamma 
Under Secretary to Government, 
Forest, Ecology and Environment Department 


FOREST, ECOLOGY AND ENVIRONMENT SECRETARIAT 
Sub : Diversion of 0.661 ha . of forest land (Sy. No . 102 & 154 of Aloor Village of Abbigudde RF Extension 

Block and Deemed Forest Land in Aloor Sy . No. 102 ) for laying pipe line from pumping station to 
distribution tank for drinking water facilities to villages coming under Kundapura Taluk in favour of the 

Executive Engineer , KNNL , Varahi Reservoir Project Division Siddapura. 
Read : 1 Letter No. A5 (2 ) GFL .CR . 19/ 2011 - 12 , dated : 05 -11- 2011 of Principal Chief Conservator of 

Forests , Bangalore. 

2. Government of India letter No . F No. 11- 9/98 - FC , dated : 03-01-2005 and 11 -09 -2009 .. 
Preamble : 

The Principal Chief Conservator of Forests , Bangalore vide his letter dated : 05 - 11 - 2011 read at (1) above has submitted 
the proposal for diversion of 0 .661 ha . of forest land (Sy. No. 102 & 154 of Aloor village of Abbigudde RF Extension Block and 
Deemed Forest Land in Aloor Sy . No. 102) for laying pipe line from pumping station to distribution tank for drinking water facilities to 
villages coming under Kundapura Taluk in favour of the Executive Engineer, KNNL , Varahi Reservoir Project , Division Siddapura 
under the Forest (Conservation ) Act, 1980 , subject to certain conditions. 

This proposal has been examined as per the general approval of Government of India in its letter dated : 03 -01- 2005 and 
11 -09 -2009 , it has been decided to accord sanction for diversion of 0 .661 ha . of forest land under the Forest (Conservation ) Act , 
1980. The proposal has been examined in detail and hence the order. 

Government Order No . FEE 186 FLL 2011 , Bangalore Dated : 11th November 2011. 

In he circumstances explained in the preamble above and in accordance with the general approval given by Government 
of India in their letters dated : 03 -01-2005 and 11 -09 -2009 , Government is pleased to accord approval under Forest ( Conservation ) 
Act, 1980 for diversion of 0 .661 ha. Of forest land (Sy . No. 102 & 154 of Aloor village of Abbigudde RF Extension Block and 
Deemed Forest Land in Aloor Sy . No. 102) for laying pipe line from pumping station to distribution tank for drinking water facilities to 
villages coming under Kundapura Taluk in favour of the Executive Engineer, KNNL , Varahi Reservoir Project, Division Siddapura 
under the Forest ( Conservation ) Act, 1980 subject to the following conditions . 

1 . The legal status of the forest land shall continue to be as forest land . 
2 . The lessee shall pay lease rent as fixed by the Government from time to time. 


029 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


JOn - O 


The lease tenure is for a period of 20 ( Twenty ) years . 
4. The leased out area should be used for the purpose for which it is granted . In case the land is not used for the 

stipulated purpose within one year or when it is no longer needed for the stipulated purpose, the area should be 
resumed back to the Forest Department under Section 82 of Karnataka Forest Act, 1963 . The concerned Deputy 

Conservator of Forest is authorized to take necessary action . 
5. The Karnataka Forest Act, 1963 and Rules , 1969 and other relevant Acts & Rules will be applicable for any violation . 
6 . Compensatory Plantation shall be raised at the cost of User Agency by planting 10 times of the numbers of trees 

proposed for felling at the rate prevailing at the time of approval (at present it is Rs. 906 /-per plant.) 
The User Agency has to pay the Net Present Value (NPV) of forest land diverted under this proposal as per Orders 

dated : 28 -03 - 2008 and 9-5 -2008 of the Hon ble supreme Court of India . 
8 . The User Agency shall ensure that there should be no damage to the available fauna and flora of the forests. 
9 . The opened trench shall be refilled properly after laying the pipeline and there shall not be any scope for soil erosion . 
10 . Any damage to forest area due to such works shall be compensated by the User Agency. The extent of damage 

shall be assessed by the concerned Deputy Conservator of Forests . 
11. The user Agency shall not sub -lease ,mortgage and hypothecate the forest area . 
12 . The approval under the Forest (Conservation ) Act, 1980 is subject to the clearance under the Environment 

(Protection) Act, 1986 , if required . 
13 . The user Agency shall abide by all the conditions imposed upon by Government of India , the Government of 
Karnataka and Principal Chief Conservator of Forest (Head of forest Force ). 

By Order and in the name of the Governor of Karnataka , 

G .H . Anasuyamma 
PR . 2800 

Under Secretary to Government, 

Forest, Ecology and Environment Department 
FOREST, ECOLOGY AND ENVIRONMENT SECRETARIAT 
Sub : Diversion of 4 .07 ha. of forest land in F .Sy. No. 1131 of Bengre Village, Bhatkal Taluk for removal of 

stones for buildings, roads and other civil works in favour of the Highway Administration and 

Executive Engineer, NationalHighway Division ,Karwar. 
Read : 1. Government Order No. FEE 115 FFM 2001, dated : 26 -02 -2004 . 

2. Letter No. A5 (3) GFL.CR .107/ 10 - 11, dated : 06-09- 2011 of the Principal Chief Conservator of 

Forests, Bangalore . 
Preamble : 

In Government Order read at 1 above , guidelines in the Annexure were issued by the State Government for grant of 
quarry lease in respect of buildingmaterials such as sand, jelly , stones, boulders and laterite stones in forest areas of the Western 
Ghats region of Karnataka , the area of each quarry shall not be more than 0.50 ha. and if the above mentioned building materials 
are available in non forest area within 10 Km . of the proposed site, then quarrying in forest area will not be permitted in such areas. 

Principal Chief Conservator of Forests has sent a proposal to Government in his letter No. A5 ( 3)GFL. CR . 107 / 10 - 11 , 
dated : 06 -09- 2011 read at (2 ) above for diversion of 4 .07 ha. of forest land in F .Sy . No. 1131 of Bengre Village , Bhatkal Taluk for 
removal stones for buildings roads and other civil works in favour of the Highway Administration and Executive Engineer, National 
Highway Division , Karwar. He has further stated that since thematerial is required for development activities and the user agency is 
the government Department, area was proposed for diversion . Further, this would help in controlling the entry of large number of 
private user agencies to the forest for quarrying purpose. Therefore, the condition may kindly be relaxed at Government level . 

The proposal has been examined in detail and the following orders are issued . 

Government Order No . FEE 137 FFM 2011, Bangalore Dated : 16th November 2011. 
After considering the proposal, Government are pleased to accord relaxation of Sl. No. 5 and 6 of the guidelines of the 
Annexure to the G .O . No . FEE 115 FFM 2001, dated : 26 -02 -2004 for diversion of 4 .07 ha . of forest land in F .Sy. No. 1131 of 
Bengre Village in Bhatkal Taluk for removal of stones for buildings , roads and other civil works in favour of the Highway 
Administration and Executive Engineer , National Highway Division , Karwar . 
This order issued with immediate effect and until further orders. 

By Order and in the name of the Governor of Karnataka, 

G .H . Anasuyamma 
PR . 2801 

Under Secretary to Government, 
Forest, Ecology and Environment Department 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 

೧೭೩ 
- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರೀಬಿದನೂರು ತಾಲ್ಲೂಕು ವಾಟದಹೊಸಳ್ಳಿ ಕೆರೆಯ ಅಭಿವೃದ್ಧಿ ಕಾಮಗಾರಿಯ ಅಂದಾಜಿಗೆ 

ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಸಾವಿ 2010 ದಿನಾಂಕ: 28 - 09 - 2011 . 

2 . ದಿನಾಂಕ: 19 -10 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 

ಸಂಖ್ಯೆ ಮುಸದ/ ತಾಂ .ಸ - 7/ ಸ. ಇಂ . 15 /13ನೇ ಹಣಕಾಸು/ 2011 - 12/ 3656. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ . 350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ . 390.00 ಲಕ್ಷಗಳ ಅಂದಾಜುಮೊತ್ತದ ಚಿಕ್ಕಬಳ್ಳಾಪುರ ಜಿಲ್ಲೆ 
ಗೌರೀಬಿದನೂರು ತಾಲ್ಲೂಕು ವಾಟದಹೊಸಳ್ಳಿ ಕೆರೆಯ ಅಭಿವೃದ್ಧಿ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಮುಖ್ಯ 
ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011 -12ನೇ ಸಾಲಿಗೆ ಮುಂದುವರೆಸಿರುವ 2010 - 11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಅಂಗಳದಲ್ಲಿ ಹೂಳೆತ್ತುವುದು, ಏರಿ ಕಾಮಗಾರಿ, ಕೋಡಿ ಅಭಿವೃದ್ಧಿ ಪೂರಕ ನಾಲೆ ಅಭಿವೃದ್ಧಿ, 
ಸಿ. ಡಿ. ಕೆಲಸಗಳು ಇತ್ಯಾದಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 12 -10 - 2011 ರಂದು 
ನಡೆದಿರುವ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಕೆಲವು ಷರಾಗಳೊಂದಿಗೆ ತೀರುವಳಿ ನೀಡಲಾಗಿದೆ. 

ಲೆಕ್ಕಶೀರ್ಷಿಕೆ “4702 - 00 -101 -1 -12 - 059 - XIII ನೇ ಆ ಆ ಅನುದಾನ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ ನೀರಾವರಿ ಯೋಜನೆಗಳ 
ಜೀರ್ಣೋದ್ದಾರ - ಇತರ ಖರ್ಚುಗಳು ” ರಡಿ ರೂ . 390. 00 ಲಕ್ಷಗಳ ಅಂದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 117 ಮಸಾವಿ 2011 ( ತಾಂತ್ರಿಕ) ( 3) ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರೀಬಿದನೂರು ತಾಲ್ಲೂಕು ವಾಟದಹೊಸಳ್ಳಿ ಕೆರೆಯ 
ಅಭಿವೃದ್ಧಿ ಕಾಮಗಾರಿಯ ರೂ . 390.00 ಲಕ್ಷ ( ರೂ . ಮೂರು ನೂರ ತೊಂಬತ್ತು ಲಕ್ಷ ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ ಹದಿಮೂರನೇ ಹಣಕಾಸು 
ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1) ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ 

ವೀಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 

ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು. 
3) ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ /ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ , ವರದಿಯನ್ನು ಪಡೆಯುವುದು. 
4) ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ 

ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು 
ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 

ಕಾಮಗಾರಿಯನ್ನು ಪ್ರಾರಂಭಿಸುವುದು. 
7) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 

ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕತ ಅಂದಾಜು 
ತಯಾರಿಸಿ ಟಿ . ಎ. ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು . 

ಇ. ಐ.ಆರ್.ಎಲ್ / ವರ್ಕ್ಸ್ಥಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
10 ) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
11) ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ: 16 - 05 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 2829 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


೧೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲ್ಲೂಕು ಕೈವಾರ ದೊಡ್ಡ ಕೆರೆಯ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಯ 

ಅಂದಾಜಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2010 ದಿನಾಂಕ: 28 - 09 - 2011. 

2. ದಿನಾಂಕ : 19 - 10 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 

ಸಂಖ್ಯೆ ಮುಸದ/ ತಾಂ . ಸ - 7 / ಸ. ಇಂ . 15 / 13ನೇ ಹಣಕಾಸು/ 2011 - 12 / 3656. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ . 350 . 00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ . 340.00 ಲಕ್ಷಗಳ ಅಂದಾಜುಮೊತ್ತದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ 
ತಾಲ್ಲೂಕು ಕೈವಾರ ದೊಡ್ಡ ಕೆರೆಯ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಯು ಸೇರಿರುತ್ತದೆ . ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಮುಖ್ಯ 
ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 

ಈ ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011 -12ನೇ ಸಾಲಿಗೆ ಮುಂದುವರೆಸಿರುವ 2010 - 11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಅಂಗಳದಲ್ಲಿ ಹೂಳೆತ್ತವುದು , ಏರಿ ಕಾಮಗಾರಿ , ಕೋಡಿ ಅಭಿವೃದ್ಧಿ, ಪೂರಕ ನಾಲೆ ಅಭಿವೃದ್ಧಿ, 
ಇತ್ಯಾದಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 12 -10 - 2011 ರಂದು ನಡೆದಿರುವ ತಾಂತ್ರಿಕ 
ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಕೆಲವು ಷರಾಗಳೊಂದಿಗೆ ತೀರುವಳಿ ನೀಡಲಾಗಿದೆ. 

ಲೆಕ್ಕಶೀರ್ಷಿಕೆ “ 4702 - 00 - 101- 1- 12 - 059 - XII ನೇ ಆ ಆ ಅನುದಾನ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ ನೀರಾವರಿ ಯೋಜನೆಗಳ 
ಜೀರ್ಣೋದ್ದಾರ - ಇತರ ಖರ್ಚುಗಳು ” ರಡಿ ರೂ . 340.00 ಲಕ್ಷಗಳ ಅಂದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 117 ಮಸಾವಿ 2011 ( ತಾಂತ್ರಿಕ) (5 ) ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲ್ಲೂಕು ಕೈವಾರ ದೊಡ್ಡ ಕೆರೆಯ 
ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಯ ರೂ . 340.00 ಲಕ್ಷ ( ರೂ . ಮೂರು ನೂರ ನಲವತ್ತು ಲಕ್ಷ ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ 
ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ 

ವೀಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 
2) ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು . 
- ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ /ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ , ವರದಿಯನ್ನು ಪಡೆಯುವುದು. 
ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ 
ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
- ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು 
ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 
ಕಾಮಗಾರಿಯನ್ನು ಪ್ರಾರಂಭಿಸುವುದು . 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು . 
ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ. ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು . 
9) ಇ.ಐ.ಆರ್. ಎಲ್ / ವರ್ಕ್ಸ್ಲಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 

ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು . 
11 ) ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008 , ದಿನಾಂಕ: 16 -05 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2830 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


y 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 

೧೭೫ 
- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕು ಸೌಳಂಗ ಹೊಸಕೆರೆಯ ಅಭಿವೃದ್ದಿ ಕಾಮಗಾರಿಯ ಅಂದಾಜಿಗೆ 

ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2010 ದಿನಾಂಕ: 28 - 09 - 2011 . 

2. ದಿನಾಂಕ : 19 -10 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 

ಸಂಖ್ಯೆ ಮುಸದ / ತಾಂ . ಸ - 7 / ಸ. ಇಂ . 15 /13ನೇ ಹಣಕಾಸು /2011 - 12 /3656 , 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ . 350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ . 380.00 ಲಕ್ಷಗಳ ಅಂದಾಜು ಮೊತ್ತದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ 
ತಾಲ್ಲೂಕು ಸೌಳಂಗ ಹೊಸ ಕೆರೆಯ ಅಭಿವೃದ್ಧಿ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್ ಸಣ್ಣ 
ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011- 12ನೇ ಸಾಲಿಗೆ ಮುಂದುವರೆಸಿರುವ 2010 -11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಅಂಗಳದಲ್ಲಿ ಹೂಳೆತ್ತುವುದು, ಏರಿ ಕಾಮಗಾರಿ, ಕೋಡಿಕಾಮಗಾರಿ ಪೂರಕ ನಾಲೆ ಕಾಲುವೆ 
ಇತ್ಯಾದಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 12 -09 -2011 ರಂದು ನಡೆದಿರುವ ತಾಂತ್ರಿಕ 
ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಕೆಲವು ಷರಾಗಳೊಂದಿಗೆ ತೀರುವಳಿ ನೀಡಲಾಗಿದೆ. 

ಲೆಕ್ಕಶೀರ್ಷಿಕೆ “4702 - 00 - 101 - 1 - 12 - 059 - XII ನೇ ಆ ಆ ಅನುದಾನ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ ನೀರಾವರಿ ಯೋಜನೆಗಳ 
ಜೀರ್ಣೋದ್ದಾರ - ಇತರ ಖರ್ಚುಗಳು ” ರಡಿ ರೂ . 380.00 ಲಕ್ಷಗಳ ಅಂದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 117 ಮಸಾವಿ 2011 ( ತಾಂತ್ರಿಕ ) (9 ) ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕು ಸೌಳಂಗ ಹೊಸ ಕೆರೆಯ ಅಭಿವೃದ್ಧಿ 
ಕಾಮಗಾರಿಯ ರೂ . 380.00 ಲಕ್ಷ ( ರೂ . ಮೂರು ನೂರ ಎಂಬತ್ತು ಲಕ್ಷ ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ ಹದಿಮೂರನೇ ಹಣಕಾಸು 
ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1) ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ 

ವೀಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 
ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು. 

ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ/ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ, ವರದಿಯನ್ನು ಪಡೆಯುವುದು. 
4) ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ 

ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು . 
ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು 
ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 
ಕಾಮಗಾರಿಯನ್ನು ಪ್ರಾರಂಭಿಸುವುದು. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 
ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 
ತಯಾರಿಸಿ ಟಿ . ಎ. ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು . 

ಇ. ಐ.ಆರ್.ಎಲ್ / ವರ್ಕ್ಸ್ಥಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
10 ) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
11) ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ: 16 - 05 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್. 2831 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲ್ಲೂಕು ನಗರಕೆರೆ ಮತ್ತು ಮತ್ತೂರು ಕೆರೆಯ ಅಭಿವೃದ್ಧಿ 

ಮತ್ತು ಪುನಚೇತನ ಕಾಮಗಾರಿಯ ಅಂದಾಜಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2010 ದಿನಾಂಕ: 28 - 09 - 2011 , 

2 . ದಿನಾಂಕ: 19 - 10 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 

ಸಂಖ್ಯೆ ಮುಸದ / ತಾಂ . ಸ- 7 / ಸ. ಇಂ . 15 /13ನೇ ಹಣಕಾಸು /2011 - 12/ 3656. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ . 350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ . 225.00 ಲಕ್ಷಗಳ ಅಂದಾಜುಮೊತ್ತದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ದೊಡ್ಡಬಳ್ಳಾಪುರ ತಾಲ್ಲೂಕು ನಗರಕೆರೆ ಮತ್ತು ಮತ್ತೂರು ಕೆರೆಯ ಅಭಿವೃದ್ಧಿ ಮತ್ತು ಪುನಶ್ವೇತನ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ 
ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011- 12ನೇ ಸಾಲಿಗೆ ಮುಂದುವರೆಸಿರುವ 2010 -11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಅಂಗಳದಲ್ಲಿ ಹೂಳೆತ್ತುವುದು, ಏರಿ ಕಾಮಗಾರಿ, ಚೈನ್ ಲಿಂಕ್ ಫೆನ್ಸಿಂಗೆ, ಸಿ. ಡಿ. ಕೆಲಸಗಳು 
ಇತ್ಯಾಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 12 - 09 -2011 ರಂದು ನಡೆದಿರುವ ತಾಂತ್ರಿಕ 
ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಕೆಲವು ಷರಾಗಳೊಂದಿಗೆ ತೀರುವಳಿ ನೀಡಲಾಗಿದೆ. 

ಲೆಕ್ಕಶೀರ್ಷಿಕೆ “4702 - 00 -101 - 1- 12 - 059 - XII ನೇ ಆ ಆ ಅನುದಾನ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ ನೀರಾವರಿ ಯೋಜನೆಗಳ 
ಜೀರ್ಣೋದ್ದಾರ - ಇತರ ಖರ್ಚುಗಳು ” ರಡಿ ರೂ . 225. 00 ಲಕ್ಷಗಳ ಅಂದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 117 ಮಸಾವಿ 2011 ( ತಾಂತ್ರಿಕ) (1) ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ 2011 

ರ ಅಂಶಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲ್ಲೂಕು ನಗರಕೆರೆ 
ಮತ್ತು ಮತ್ತೂರು ಕೆರೆಯ ಅಭಿವೃದ್ಧಿ ಮತ್ತು ಮನಸ್ಸೇತನ ಕಾಮಗಾರಿಯ ರೂ . 225 . 00 ಲಕ್ಷ ( ರೂ . ಎರಡು ನೂರ ಇಪ್ಪತ್ತೈದು ಲಕ್ಷ ಮಾತ್ರ) 
ಮೊತ್ತದ ಅಂದಾಜು ಪಟ್ಟಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ 
ಅನುಮೋದನೆ ನೀಡಿದೆ. 

1) ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ 

ಈ ವೀಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 
2) ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು. 

ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ / ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ , ವರದಿಯನ್ನು ಪಡೆಯುವುದು . 
4) ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ 

ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು 
ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 
ಕಾಮಗಾರಿಯನ್ನು ಪ್ರಾರಂಭಿಸುವುದು. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 
ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ .ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು . 
9) ಇ.ಐ . ಆರ್.ಎಲ್ / ವರ್ಕ್ಸ್ಥಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
10) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
11 ) ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ: 16 - 05 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2832 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


೧೭೭ 


2 . 


ನಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೯ , ೨೦೧೨ 

೧೭೭ 
- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರೀಬಿದನೂರು ತಾಲ್ಲೂಕು ತಿಪ್ಪಗಾನಳ್ಳಿ ಕೆರೆಯ ದುರಸ್ತಿ ಜೀರ್ಣೋದ್ದಾರ ಮತ್ತು 

ಪುನಚೇತನ ಕಾಮಗಾರಿಯ ಅಂದಾಜಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ 

ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2010 ದಿನಾಂಕ : 28 - 09 - 2011. 

ದಿನಾಂಕ: 19 - 10 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 

ಸಂಖ್ಯೆ ಮುಸದ / ತಾಂ . ಸ- 7 / ಸ. ಇಂ . 15/13ನೇ ಹಣಕಾಸು/2011 - 12 / 3656. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ . 350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ . 256.75 ಲಕ್ಷಗಳ ಅಂದಾಜುಮೊತ್ತದ ಚಿಕ್ಕಬಳ್ಳಾಪುರ ಜಿಲ್ಲೆ 
ಗೌರೀಬಿದನೂರು ತಾಲ್ಲೂಕು ತಿಪ್ಪಗಾನಳ್ಳಿ ಕೆರೆಯ ದುರಸ್ತಿ ಜೀಣೋದ್ದಾರ ಮತ್ತು ಮನಸ್ಸೇತನ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ 
ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011-12ನೇ ಸಾಲಿಗೆ ಮುಂದುವರೆಸಿರುವ 2010 -11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಅಂಗಳದಲ್ಲಿ ಹೂಳೆತ್ತುವುದು, ಏರಿ ಕಾಮಗಾರಿ , ಕೋಡಿ ಅಭಿವೃದ್ಧಿ , ಪೂರಕ ನಾಲೆ ಅಭಿವೃದ್ಧಿ, 
ಸಿ. ಡಿ. ಕೆಲಸಗಳು ಇತ್ಯಾದಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 12 - 10 - 2011 ರಂದು 
ನಡೆದಿರುವ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಕೆಲವು ಷರಾಗಳೊಂದಿಗೆ ತೀರುವಳಿ ನೀಡಲಾಗಿದೆ. 

ಲೆಕ್ಕಶೀರ್ಷಿಕೆ “4702 - 00 -101 -1-12 - 059 - XIII ನೇ ಆ ಆ ಅನುದಾನ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ ನೀರಾವರಿ ಯೋಜನೆಗಳ 
ಜೀರ್ಣೋದ್ದಾರ- ಇತರ ಖರ್ಚುಗಳು ” ರಡಿ ರೂ . 256.75 ಲಕ್ಷಗಳ ಅಂದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 117 ಮಸಾವಿ 2011 ( ತಾಂತ್ರಿಕ) ( 4) ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕು ತಿಪ್ಪನಗಾನಹಳ್ಳಿ ಕೆರೆಯ 
ದುರಸ್ತಿ ಜೀರ್ಣೋದ್ದಾರ ಮತ್ತು ಪುನಶ್ವೇತನ ಕಾಮಗಾರಿಯ ರೂ . 256.75 ಲಕ್ಷ ( ರೂ . ಎರಡು ನೂರ ಐವತ್ತಾರು ಲಕ್ಷ ಎಪ್ಪತ್ತೈದು ಸಾವಿರ ಮಾತ್ರ) 
ಮೊತ್ತದ ಅಂದಾಜು ಪಟ್ಟಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ 
ಅನುಮೋದನೆ ನೀಡಿದೆ. 

1) ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ 

ವೀಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 
ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು. 

ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ / ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ , ವರದಿಯನ್ನು ಪಡೆಯುವುದು. 
4) ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ 

ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು . 
ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು 
ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 

ಕಾಮಗಾರಿಯನ್ನು ಪ್ರಾರಂಭಿಸುವುದು . 
7) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 

ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 
ತಯಾರಿಸಿ ಟಿ . ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 

ಇ. ಐ. ಆರ್.ಎಲ್/ ವರ್ಕ್ಸ್ಥಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
10) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
1 ) ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು . 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ: 16 - 05 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2833 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೧೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲ್ಲೂಕು ಮದುರೆ ಅಮಾನಿ ಕೆರೆಯ ಅಭಿವೃದ್ಧಿ ಮತ್ತು 

ಪುನಶ್ವೇತನ ಕಾಮಗಾರಿಯ ಅಂದಾಜಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ 

ಅನುಮೋದನೆ ನೀಡುವ ಬಗ್ಗೆ , 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2010 ದಿನಾಂಕ: 28 - 09 - 2011 . 
- 2 , ದಿನಾಂಕ: 19 - 10 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 

ಸಂಖ್ಯೆ ಮುಸದ / ತಾಂ . ಸ- 7 / ಸ. ಇಂ . 15 /13ನೇ ಹಣಕಾಸು /2011 - 12/ 3656. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ . 350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ . 350 .00 ಲಕ್ಷಗಳ ಅಂದಾಜುಮೊತ್ತದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ದೊಡ್ಡಬಳ್ಳಾಪುರ ತಾಲ್ಲೂಕು ಮದುರೆ ಅಮಾನಿ ಕೆರೆಯ ಅಭಿವೃದ್ಧಿ ಮತ್ತು ಪುನಶ್ವೇತನ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ ಅಂದಾಜು 
ಪಟ್ಟಿಗೆ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಈ ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011-12ನೇ ಸಾಲಿಗೆ ಮುಂದುವರೆಸಿರುವ 2010-11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಅಂಗಳದಲ್ಲಿ ಹೂಳೆತ್ತವುದು, ಏರಿ ಕಾಮಗಾರಿ, ಸಿ.ಡಿ, ಕೆಲಸಗಳು ಇತ್ಯಾದಿ ಕಾಮಗಾರಿಗಳನ್ನು 
ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 12 - 09 - 2011 ರಂದು ನಡೆದಿರುವ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ 
ಸಭೆಯಲ್ಲಿ ಕೆಲವು ಷರಾಗಳೊಂದಿಗೆ ತೀರುವಳಿ ನೀಡಲಾಗಿದೆ. 

ಲೆಕ್ಕಶೀರ್ಷಿಕೆ “ 4702 - 00 - 101 - 1 - 12 - 059 - XIII ನೇ ಆ ಆ ಅನುದಾನ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ ನೀರಾವರಿ ಯೋಜನೆಗಳ 
ಜೀರ್ಣೋದ್ದಾರ - ಇತರ ಖರ್ಚುಗಳು ” ರಡಿ ರೂ . 350.00 ಲಕ್ಷಗಳ ಅಂದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 117 ಮಸಾವಿ 2011 (ತಾಂತ್ರಿಕ) ( 2) ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲ್ಲೂಕು ಮದುರೆ 
ಅಮಾನಿ ಕೆರೆಯ ಅಭಿವೃದ್ಧಿ ಮತ್ತು ಪುನಶ್ವೇತನ ಕಾಮಗಾರಿಯ ರೂ . 350.00 ಲಕ್ಷ ( ರೂ . ಮೂರು ನೂರ ಐವತ್ತು ಲಕ್ಷ ಮಾತ್ರ) ಮೊತ್ತದ ಅಂದಾಜು 
ಪಟ್ಟಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1) ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ 

ವೀಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 
2) ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು . 
3) ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ/ ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ, ವರದಿಯನ್ನು ಪಡೆಯುವುದು. 
4) ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ 

ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು 
ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 

ಕಾಮಗಾರಿಯನ್ನು ಪ್ರಾರಂಭಿಸುವುದು. 
7) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 
8) ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ.ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 

ಇ. ಐ.ಆರ್.ಎಲ್/ ವರ್ಕ್‌ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
10) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
11) ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008, ದಿನಾಂಕ : 16 - 05 -2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್, 2834 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


- 


೧೭೯ 


ಭಾಗ- ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 

೧೭೯ 
EDUCATION SECRETARIAT 
Sub : Allotment ofland and building to South Western regional Office (SWRO ) of the AICTE at 

Bangalore . 
Read : 1 . Government Order No. ED 361 UBV 2000 dated 15 -12-2000 . 

2 . Letter No. F No . 2- 1/2001/SWRO / 15512 , dated 2-5 -2011 from the Director, AICTE , SWRO , 

Bangalore. 

Government Order No . ED 111 UBV 2011, dated 4th May 2011. 

4 . Letter dated 24 -6 - 2011 of All India Council for Technical Education , New Delhi. 
PREAMBLE : 

1. All India Council for Technical Education is a regulatory body for regulating monitoring, maintaining quality of 
Engineering Education in order to enable better access to technical institution in Southern Region . All India Council for Technical 
Education has decided to set-up Regional Office in Bangalore for the benefit of Karnataka and Kerala State . 

2 . Based on the request of All India Council for Technical Education and concurrence of Bangalore Univerrsity , the 
Health Centre building with a plinth area of 80 ft. South -North and 55 ft. East-West situated in a land measuring 200 feet 
South -North and 200 feet East-West was been allotted to All India Council for Technical Education for housing South Western 
Regional Office of All India Council for Technical Education at Bangalore in the premises of Bangalore at Palace Road , Bangalore 
560 009 on a lease basis for consideration of 25 .00 lakhs vide Government Order deated 15 -12- 2000 read at (1) above . The 
Regional Office of All India Council for Technical Education was set -up in this building immediately and is functioning ever since . 

3 . The Alll India Council for Technical Education , New Delhi has requested for early action on allotment of said land and 
building perpetual to them on lease basis vide their letter dated 24 -6 - 2011 and in order that All India Council for Technical Education 
could take -up further development and expansion activities . 
4 . this matter hasbeen examined in the Government in detail. Hence the following Order. 

Government Order No. ED 232 UBV 2011 , Bangalore , Dated : 15th July 2011 . 
In view of the above circumstances the extent of land measuring 200 ft. South -North and 200 ft. East -West having a 
building with a plinth dimension of 80 ft . South -North and 55 ft . East-West in the premises of Bangalore University at Palace Road , 
Bangalore as per the Schedule is withdrawn from the Bangalore University and allotted in favour of All India Council for Technical 
Education , New Delhi for locating its Regional Office in Bangalore . 

SCHEDULE OF LAND 
East 

200 feet : Palace Road 
West 

200 feet : Ladies Hostel premises 
North 200 feet 

Communication Department 
South 

200 feet : Cricket Pavilion Area 


By Order and in the name of the Governor ofKarnataka 

(U . B . ULAVI) 
Under Secretary to Government 
Education Department (Universities) 


PR No. 166 


ಕಂದಾಯ ಸಚಿವಾಲಯ 
ವಿಷಯ : ತುಮಕೂರು ತಾಲ್ಲೂಕು, ಕಸಬಾ ಹೋಬಳಿ , ತುಮಕೂರು ನಗರದ ಉಪ್ಪಾರಹಳ್ಳಿ ಗ್ರಾಮದ ಸರ್ವೆ ನಂ . 23 /lಎ 

ಮುನಿಸಿಪಲ್ ಖಾತಾ ನಂ . 90 /21ರಲ್ಲಿ 2.00 ಎಕರೆ ಜಮೀನನ್ನು ತುಮಕೂರು ಮಹಾನಗರ ಪಾಲಿಕೆಯ 

ಪರವಾಗಿ ಭೂಸ್ವಾಧೀನ ಪಡಿಸಲು ಕಲಂ 6(1) ರ ಪ್ರಕಾರ ಅಂತಿಮ ಅಧಿಸೂಚನೆ. 
ಓದಲಾಗಿದೆ : 1. 1894ರ ಭೂಸ್ವಾಧೀನ ಅಧಿನಿಯಮ (ತಿದ್ದುಪಡಿಯಾದ 1991ರ ಕರ್ನಾಟಕ ಅಧಿನಿಯಮ ( 33) ರ ಪ್ರಕಾರ 

ಕಲಂ 4(1) ಕ್ಕೆ ಅನುಸಾರವಾಗಿ ಹೊರಡಿಸಲಾಗಿರುವ 9 - 3 - 2011 ದಿನಾಂಕದ ಕರ್ನಾಟಕ ರಾಜ್ಯಪತ್ರ ವಿಶೇಷ 
ಪತ್ರಿಕೆ , 6ನೇ ಭಾಗ ನಂ . 285ರಲ್ಲಿ ಪ್ರಕಟವಾಗಿರುವ ಕ್ರಮಾಂಕ ಎಲ್ಎಕ್ಯೂ / ಎಸ್‌ಆರ್‌ 41/10 - 11, ದಿನಾಂಕ 

28 - 2 - 2011ರ ಅಧಿಸೂಚನೆ. 
2. ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು, ಇವರ ಪತ್ರ ಸಂಖ್ಯೆ 

ಎಲ್ಎಕ್ಯೂ /ಎಸ್ಆ ರ್ 4 /2011 - 12 , ದಿನಾಂಕ 8 - 11 - 2011. 

ಸರ್ಕಾರಿ ಆದೇಶ ಸಂಖ್ಯೆ ಕಂಇ 53 ಭೂಸ್ವಾತು 2011, ಬೆಂಗಳೂರು, ದಿನಾಂಕ 14- 12 - 2011 
1894ರ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 6(1- ಎ)ರ ಮೇರೆಗೆ ಮುಂದುವರೆಯಲು ನೀಡಲಾದ ನಿರ್ದೆಶನವನ್ನು ಅನುಸರಿಸಿ 
ಬಂದಿರುವ ವರದಿಯನ್ನು ಪರಶೀಲಿಸಿ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ತುಮಕೂರು ಮಹಾನಗರ ಪಾಲಿಕೆಯ ಪರವಾಗಿ ಒಟ್ಟು 
2 - 00 ಎಕರೆ ಜಮೀನು ಅಗತ್ಯವಾಗಿದೆ ಎಂಬುದನ್ನು ಮನಗಂಡಿದೆ. ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಉಪ ವಿಭಾಗಾಧಿಕಾರಿಗಳು, 
ತುಮಕೂರು ಉಪ ವಿಭಾಗ, ತುಮಕೂರು, ಇವರನ್ನು ಜಿಲ್ಲಾಧಿಕಾರಿಗಳ ಕಾರ್ಯವನ್ನು ನಿರ್ವಹಿಸಲು ನೇಮಿಸಲಾಗಿದೆ ಮತ್ತು ಸ್ವತ್ತುಗಳನ್ನು 


೧೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ಸ್ವಾಧೀನಪಡಿಸಲು ಆದೇಶಿಸುವ ಅಧಿಕಾರವನ್ನು ನೀಡಲಾಗಿದೆ. ಕರಡು ಐತೀರ್ಪು ರಚಿಸುವ ಮುನ್ನಾ ಭೂಸ್ವಾಧೀನ ವೆಚ್ಚದ ಪೂರ್ಣ ಮೊತ್ತವನ್ನು 
ಸಂಬಂಧಿಸಿದ ಇಲಾಖೆಯಿಂದ ಭರಣ ಮಾಡಿಕೊಳ್ಳತಕ್ಕದ್ದು. ಈ ಪ್ರಕರಣದಲ್ಲಿ ಕಲಂ 6(1) ರ ರೀತ್ಯಾ ಅಧಿಸೂಚನೆ ಹೊರಡಿಸಿದೆ. 

1894ರ ಭೂಸ್ವಾಧೀನ ಕಾಯ್ದೆಯ (ತಿದ್ದುಪಡಿಯಾದ 1991ರ ಕರ್ನಾಟಕ ಕಾಯ್ದೆ 33) 6ನೇ ಕಲಂಗೆ ಅನುಗುಣವಾಗಿ ಅನುಮೋದಿಸಲಾದ 
ಅಧಿಸೂಚನೆ ಪ್ರತಿಯನ್ನು ಅನುಬಂಧಿಸಿ ಪ್ರಕಟಣೆಗಾಗಿ ಉಪ ನಿರ್ದೇಶಕರು, ಸರ್ಕಾರಿ ಮುದ್ರಣಾಲಯ , ಹೊರವಲಯ , ಮೈಸೂರು ರಸ್ತೆ, ಬೆಂಗಳೂರು 
ಇವರಿಗೆ ಕಳುಹಿಸಿದೆ. 
ಈ ಉದ್ದೇಶಕ್ಕಾಗಿ ಕೊಡಲಾಗಿರುವ ಹಣದಿಂದ ಭೂಸ್ವಾಧೀನ ವೆಚ್ಚವನ್ನು ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಎಂ . ವೆಂಕಟೇಶಮೂರ್ತಿ) 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್‌. 167 

ಕಂದಾಯ ಇಲಾಖೆ (ಭೂಸ್ವಾ- 2) 

ಕಂದಾಯ ಸಚಿವಾಲಯ 
ವಿಷಯ : ತುಮಕೂರು ತಾಲ್ಲೂಕು, ಕಸಬಾ ಹೋಬಳಿ, ತುಮಕೂರು ನಗರದ ಉಪ್ಪಾರಹಳ್ಳಿ ಗ್ರಾಮದ ಸರ್ವೆ ನಂ . 23 /lಎ 

ಮುನಿಸಿಪಲ್ ಖಾತಾ ನಂ . 90/21ರಲ್ಲಿ 7. 00 ಎಕರೆ ಜಮೀನನ್ನು ಬೆಸ್ಕಾಂ ಪರವಾಗಿ ಭೂಸ್ವಾಧೀನ ಪಡಿಸಲು 

ಕಲಂ 6 (1) ರ ಪ್ರಕಾರ ಅಂತಿಮ ಅಧಿಸೂಚನೆ. 
ಓದಲಾಗಿದೆ : 1, 1894ರ ಭೂಸ್ವಾಧೀನ ಅಧಿನಿಯಮ ( ತಿದ್ದುಪಡಿಯಾದ 1991ರ ಕರ್ನಾಟಕ ಅಧಿನಿಯಮ ( 33) ರ ಪ್ರಕಾರ 

ಕಲಂ 4 (1) ಕ್ಕೆ ಅನುಸಾರವಾಗಿ ಹೊರಡಿಸಲಾಗಿರುವ 7 - 3 - 2011 ದಿನಾಂಕದ ಕರ್ನಾಟಕ ರಾಜ್ಯಪತ್ರ ವಿಶೇಷ 
ಪತ್ರಿಕೆ, 6ನೇ ಭಾಗ ನಂ . 268ರಲ್ಲಿ ಪ್ರಕಟವಾಗಿರುವ ಕ್ರಮಾಂಕ ಎಲ್‌ಎಕ್ಯೂ / ಎಸ್‌ಆರ್‌ 39 / 0 - 11, ದಿನಾಂಕ 

3 - 2 - 2011ರ ಅಧಿಸೂಚನೆ. 
2 .ಉಪ ವಿಭಾಗಾಧಿಕಾರಿಗಳು , ತುಮಕೂರು ಉಪ ವಿಭಾಗ , ತುಮಕೂರು, ಇವರ ಪತ್ರ ಸಂಖ್ಯೆ 

ಎಲ್ಎಕ್ಯೂ / ಎಸ್ ಆರ್ 3/2011- 12, ದಿನಾಂಕ 8 -11-2011. 

ಸರ್ಕಾರಿ ಆದೇಶ ಸಂಖ್ಯೆ ಕಂಇ 54 ಭೂಸ್ವಾತು 2011, ಬೆಂಗಳೂರು, ದಿನಾಂಕ 14 - 12 - 2011 
1894ರ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 6(1 - ಎ) ರ ಮೇರೆಗೆ ಮುಂದುವರೆಯಲು ನೀಡಲಾದ ನಿರ್ದೇಶನವನ್ನು ಅನುಸರಿಸಿ 
ಬಂದಿರುವ ವರದಿಯನ್ನು ಪರಶೀಲಿಸಿ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೆಸ್ಕಾಂ ಪರವಾಗಿ ಒಟ್ಟು 7 - 00 ಎಕರೆ ಜಮೀನು 
ಅಗತ್ಯವಾಗಿದೆ ಎಂಬುದನ್ನು ಮನಗಂಡಿದೆ. ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ , 
ತುಮಕೂರು, ಇವರನ್ನು ಜಿಲ್ಲಾಧಿಕಾರಿಗಳ ಕಾರ್ಯವನ್ನು ನಿರ್ವಹಿಸಲು ನೇಮಿಸಲಾಗಿದೆ ಮತ್ತು ಸ್ವತ್ತುಗಳನ್ನು ಸ್ವಾಧೀನಪಡಿಸಲು ಆದೇಶಿಸುವ 
ಅಧಿಕಾರವನ್ನು ನೀಡಲಾಗಿದೆ. ಕರಡು ಐತೀರ್ಪು ರಚಿಸುವ ಮುನ್ನಾ ಭೂಸ್ವಾಧೀನ ವೆಚ್ಚದ ಪೂರ್ಣ ಮೊತ್ತವನ್ನು ಸಂಬಂಧಿಸಿದ ಇಲಾಖೆಯಿಂದ ಭರಣ 
ಮಾಡಿಕೊಳ್ಳತಕ್ಕದ್ದು . ಈ ಪ್ರಕರಣದಲ್ಲಿ ಕಲಂ 6(1) ರ ರೀತ್ಯಾ ಅಧಿಸೂಚನೆ ಹೊರಡಿಸಿದೆ. 

1894ರ ಭೂಸ್ವಾಧೀನ ಕಾಯ್ದೆಯ (ತಿದ್ದುಪಡಿಯಾದ 1991ರ ಕರ್ನಾಟಕ ಕಾಯ್ದೆ 33 ) 6ನೇ ಕಲಂಗೆ ಅನುಗುಣವಾಗಿ ಅನುಮೋದಿಸಲಾದ 
ಅಧಿಸೂಚನೆ ಪ್ರತಿಯನ್ನು ಅನುಬಂಧಿಸಿ ಪ್ರಕಟಣೆಗಾಗಿ ಉಪ ನಿರ್ದೆಶಕರು, ಸರ್ಕಾರಿ ಮುದ್ರಣಾಲಯ , ಹೊರವಲಯ , ಮೈಸೂರು ರಸ್ತೆ, ಬೆಂಗಳೂರು 
ಇವರಿಗೆ ಕಳುಹಿಸಿದೆ. 
ಈ ಉದ್ದೇಶಕ್ಕಾಗಿ ಕೊಡಲಾಗಿರುವ ಹಣದಿಂದ ಭೂಸ್ವಾಧೀನ ವೆಚ್ಚವನ್ನು ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಎಂ . ವೆಂಕಟೇಶಮೂರ್ತಿ) 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌ . 168 

ಕಂದಾಯ ಇಲಾಖೆ ( ಭೂಸ್ವಾ-2) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2011- 12ನೇ ಸಾಲಿನಲ್ಲಿ ವಿಜ್ಞಾನ ಸಂವಹನಕಾರರಿಗೆ ಪ್ರಶಸ್ತಿ ( ASTSC) ಪ್ರದಾನ ಕಾರ್ಯಯೋಜನೆಯನ್ನು 

ಅನುಷ್ಠಾನಗೊಳಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ವಿಯಇ 189 ವಿಶ್ರಮ 2010 , ದಿನಾಂಕ: 19 - 03- 2011 . 

2. ಸರ್ಕಾರದ ಆದೇಶ ಸಂಖ್ಯೆ: ವಿಯಇ 90 ವಿಕ್ರಮ 2011 , ದಿನಾಂಕ 25 - 05 -2011. 
3. ಸರ್ಕಾರದ ಆದೇಶ ಸಂಖ್ಯೆ: ವಿಯಇ 57 ವಿಕ್ರಮ 2011 , ದಿನಾಂಕ 14 -06 -2011. 
4. ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ ಇವರ ಪತ್ರ ಸಂಖ್ಯೆ: 

VGST/2011 -12/1077 ದಿ: 26. 10 .2011 . 
ಪ್ರಸ್ತಾವನೆ : 

ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು 2011- 12ನೇ ಸಾಲಿಗೆ ಮುಂದುವರೆಸಿ, ಈ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


೧೮೧ 


ಕೈ 


ಕ್ರಮಾಂಕ ( 2) ರಲ್ಲಿ ಓದಲಾದ ಆದೇಶದಲ್ಲಿ 2011 -12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3425 -60 -600 - 0 - 02 ( 059)( ಯೋ ) 
ಇದರಡಿಯಲ್ಲಿ ಒಟ್ಟು ರೂ . 10 .00 ಕೋಟಿಗಳ ಅನುದಾನವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಯೋಜನೆಗಳಿಗಾಗಿ ಕಲ್ಪಿಸಲಾಗಿದ್ದು, 
ಯೋಜನೆಗಳ ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಲಾಗಿದೆ. 

ಮೇಲೆ ಕ್ರಮಾಂಕ ( 3) ರಲ್ಲಿ ಓದಲಾದ ಆದೇಶದಲ್ಲಿ 2011 - 12ನೇ ಸಾಲಿನಲ್ಲಿ ಸೃಜನಶೀಲ ವಿಜ್ಞಾನ ಬೋಧನೆಗೆ ಅಸಾಧಾರಣ ಕೊಡುಗೆ 
ನೀಡಿದ ವಿಜ್ಞಾನ ಅಧ್ಯಾಪಕರಿಗೆ ಮತ್ತು ವಿಜ್ಞಾನ ಸಂವಹನಕಾರರಿಗೆ ( Award for Science Teachers and Science Communicators (ASTSC) 
ಪ್ರಶಸ್ತಿ ಪ್ರದಾನ ಮಾಡುವ ಸಲುವಾಗಿ ಒಟ್ಟಾರೆ ರೂ . 1.50 ಲಕ್ಷಗಳನ್ನು ಬಿಡುಗಡೆ ಮಾಡಿದೆ. 

ಮೇಲೆ ಕ್ರಮಾಂಕ ( 4) ರಲ್ಲಿ ಓದಲಾದ ಪತ್ರದಲ್ಲಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ, 
ಬೆಂಗಳೂರು. ಇವರು ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಮಾರ್ಗಸೂಚಿಯನ್ವಯ ಅರ್ಜಿಗಳನ್ನು ಆಹ್ವಾನಿಸಿದ್ದು, ನಿಗದಿಪಡಿಸಿದ 
ಕೊನೆಯ ದಿನಂಕ: 30 /06 /2011ರೊಳಗೆ 22 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಸದರಿ ಅರ್ಜಿಗಳನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ 
ಸಮೂಹದ ಉಪ ಸಮಿತಿಯು ಮಾರ್ಗಸೂಚಿಯನ್ವಯ ಅರ್ಜಿಗಳನ್ನು ದಿನಾಂಕ: 10 - 10 - 2011ರಂದು ಪರಿಶೀಲಿಸಿ , ವಿಜ್ಞಾನ ಸಂವಹನಕಾರರಿಗೆ ಪ್ರಶಸ್ತಿ 
ಕಾರ್ಯಕ್ರಮದಡಿ ಐದು ಅರ್ಹ ಫಲಾನುಭವಿಗಳನ್ನು ಪ್ರಶಸ್ತಿಗಾಗಿ ಶಿಫಾರಸ್ಸು ಮಾಡಿ ಸರ್ಕಾರದಿಂದ ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಉಪ ಸಮಿತಿಯ ಶಿಫಾರಸ್ಸಿನಂತೆ 2011 -12ನೇ ಸಾಲಿನಲ್ಲಿ ವಿಜ್ಞಾನ ಸಂವಹನಕಾರರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಕುರಿತು ಸದರಿ 
ಪ್ರಸ್ತಾವನೆಗಳನ್ನು ಅನುಮೋದಿಸಲು ನಿರ್ಧರಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಿಯಇ 57 ವಿಕ್ರಮ 2011 , ಬೆಂಗಳೂರು, ದಿನಾಂಕ 05 - 12 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2011 -12ನೇ ಸಾಲಿನಲ್ಲಿ ಅನುಬಂಧ “ ಅ ” ರಲ್ಲಿ ವಿವರಿಸಿರುವಂತೆ ಐದು ಅರ್ಹ 
ವಿಜ್ಞಾನ ಸಂವಹನಕಾರರಿಗೆ ರೂ . 2 .50 ಲಕ್ಷಗಳ ( ರೂ . ಎರಡು ಲಕ್ಷದ ಐವತ್ತು ಸಾವಿರಗಳು ಮಾತ್ರ) ಮೊತ್ತದಲ್ಲಿ ತಲಾ ರೂ . 50,000/ - ಗಳಂತೆ 
ನಗದು ಪ್ರಶಸ್ತಿ ಪ್ರದಾನ ಮಾಡಲು ಈ ಕೆಳಕಂಡ ನಿಬಂದನೆ ಮೇರೆಗೆ ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

1) ಈ ಯೋಜನೆಯ ಅನುಷ್ಠಾನದ ಸಲುವಾಗಿ ಬಿಡುಗಡೆ ಮಾಡಿರುವ ಹಣವು ಸದ್ಬಳಕೆಯಾಗದಿದ್ದರೆ ಅಥವಾ ಈ ಯೋಜನೆ 

ಅನುಷ್ಠಾನವನ್ನು ಮಧ್ಯದಲ್ಲಿ ರದ್ದುಪಡಿಸಿದರೆ ಸರ್ಕಾರದಿಂದ ನೀಡಲಾದ ಆರ್ಥಿಕ ಸೌಲಭ್ಯವನ್ನು ಮುಟ್ಟುಗೋಲು 

ಹಾಕಿಕೊಳ್ಳಲಾಗುವುದು. 
2) ಈ ಯೋಜನೆಯ ಅನುಷ್ಠಾನಕ್ಕೆ ಅನುದಾನವನ್ನು ಸದುಪಯೋಗ ಮಾಡಿಕೊಂಡಿದ್ದಕ್ಕೆ ಲೆಕ್ಕ ಪರಿಶೋಧಕರಿಂದ ಮಾಡಿಸಲ್ಪಟ್ಟ 

ದೃಢೀಕೃತ ಉಪಯೋಗತಾ ಪ್ರಮಾಣ ಪತ್ರಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
3) ಸರ್ಕಾರದಿಂದ ಯಾವ ಉದ್ದೇಶಕ್ಕಾಗಿ ಅನುದಾನ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 01 ಟಿಎಫ್ ಪಿ 2008, ದಿನಾಂಕ: 16 /05/ 2008ರ ಅಡಿಯಲ್ಲಿ 
ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎಸ್ . ಮಾವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಸರ್ಕಾರಿ ಆದೇಶ ಸಂಖ್ಯೆ: ವಿಯ 57 ವಿಕ್ರಮ 2011, ಬೆಂಗಳೂರು ದಿನಾಂಕ : 05 -12 - 2011 . 

ಅನುಬಂಧ- ಅ 
Name of the Science 
Sl.No. 

Address 
Communicator 
Sri V .S . S . Sastry 

No . 520 , 2nd Cross, Jayanagar, Kolar - 563 101 
Sri RVM Chokkalingam 

No. 414 , 4th B Main Road , OMBR Lay Out, 

Banasawadi, Bangalore - 560 043 
Sri Kaiwar Gopinath 

GF - 4 , Prithvi Residency , No. 9 , 5th Main Road , ITI 
Colony , Kattriguppe Main Road , Banashankari 360 

Stage , Bangalore- 85 
Sri A . S . Kalyana Venkata 

Head , Information & Publicity CSIR -Central Food 
Subramanya Sharma 

Technological Research Institute , Cheluvamba 

Mansion , Yadavagiri Post, Mysore -570 020 
Dr Vasanth Kumar Thimakapura No . 227, 8th Main , A Block , 3rd Stage , Vijayanagara , 

Mysore - 17 

ಎ. ಎಸ್ . ಮಾವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಪಿ . ಆರ್ . 2810 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


5 


೧೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ - ೧ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬಿ. ಟಿ. ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ 2ನೇ ಮತ್ತು ಅಂತಿಮ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 58 ಎಂಡಿಎ 2008 , ದಿ: 18 - 07 - 2009 . 

2 . ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ: 03 - 06 - 2010 ಮತ್ತು 

04 - 12 - 2010 . 
3 . ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 01 ಎಂಡಿಎ 2010 ( ಭಾ ) , ದಿನಾಂಕ: 19 - 02 - 2011 ಮತ್ತು 

ಮಾತಂಇ 18 ಎಂಡಿಎ 2011 ( ಭಾ ), ದಿನಾಂಕ: 03 - 05 -2011 
4. ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ ಇವರ ಪತ್ರ ಸಂಖ್ಯೆ : ಕೆಬಿಟ್ / ಇಒ - ಬಿಟಿ/ ಬಿಟಿಎಫ್ಎಸ್ /55 /2011 - 12 

ದಿ : 26 -11 - 2011. 
5. ವ್ಯವಸ್ಥಾಪಕ ನಿರ್ದೇಶಕರು , ಕೆಬಿಟ್ ಇವರ ಪತ್ರ ಸಂಖ್ಯೆ: ಕೆಬಿಟ್ / ಇಒ - ಬಿಟಿ/ ಬಿಟಿಎಫ್ಎಸ್ /56 /2011 - 12 

ದಿ : 29 - 11 - 2011. 
ಪ್ರಸ್ತಾವನೆ : 

ಸಹಸ್ರಮಾನದ ಜೈವಿಕ ನೀತಿ-2 ರಂತೆ ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು ಸೂಕ್ತ ಪಠ್ಯದೊಂದಿಗೆ 
ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ, ವಿಶೇಷವಾಗಿ ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರು ನೌಕರಿಗೆ ಯೋಗ್ಯವಾದ ಕೌಶಲ್ಯವನ್ನು ಒಳಗೊಂಡ 
ಬಿಟಿ ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಯನ್ನು ರಾಜ್ಯದಲ್ಲಿ ಘೋಷಿಸಿದೆ. 

ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ: 03 - 06 -2010 ಮತ್ತು ದಿನಾಂಕ: 04 - 12 -2010ರಂದು ಸರ್ಕಾರವು 12 ಬಿಟಿ 
ಫಿನಿಷಿಂಗ್ ಸ್ಕೂಲ್‌ನ ಸ್ಥಾಪನೆಗಾಗಿ ಅನುಮೋದನೆ ನೀಡಲಾಗಿದೆ. 

ಈ ನೀತಿಯಂತೆ ರಾಜ್ಯವು ತನ್ನ ಸಹಕಾರವನ್ನು ಒಂದು ಸಂಸ್ಥೆಗೆ ಗರಿಷ್ಠ ರೂ . 1.00 ಕೋಟಿಯಂತೆ 25 % ರಷ್ಟು ಮೊತ್ತಕ್ಕೆ ಮಿತಿಗೊಳಿಸಿದೆ. 
ಹಾಗೂ ಉಳಿದ 75 % ರಷ್ಟು ಮೊತ್ತವನ್ನು ಸಂಸ್ಥೆಯು ಭರಿಸಬೇಕಾಗಿರುತ್ತದೆ. 

ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 01 ಎಂಡಿಎ 2010 ( ಭಾ ), ದಿನಾಂಕ: 19 - 02 - 2011ರಲ್ಲಿ ರೂ . 275. 00 
ಲಕ್ಷಗಳನ್ನು ಮತ್ತು ಮಾತಂಇ 18 ಎಂಡಿಎ 2011 ( ಭಾ ), ದಿನಾಂಕ: 03 - 05 - 2011 ರೂ . 325.00 ಲಕ್ಷಗಳನ್ನು ಸರ್ಕಾರವು ಒಟ್ಟು ರೂ . 6.00 
ಕೋಟಿಯ ಅನುದಾನವನ್ನು ಕೆಬಿಟ್‌ ಸಂಸ್ಥೆಗೆ ಬಿಡುಗಡೆ ಮಾಡಿ ಕೆಬಿಟ್ಸ್ ಸಂಸ್ಥೆಯ ಮೂಲಕ 50 % ರಷ್ಟು ಸಹಕಾರವನ್ನು 12 ಸಂಸ್ಥೆಗಳಿಗೆ ನೀಡಿದೆ. 

ಮೇಲೆ ( 4) ಮತ್ತು ( 5)ರಲ್ಲಿ ಓದಲಾದ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ ಇವರ ಪತ್ರ ದಿನಾಂಕ: 26 - 11 - 2011ರಲ್ಲಿ St. Aloysius 
College ( Autonomous), Mangalore ಮತ್ತು ದಿನಾಂಕ: 29 -11- 2011ರಲ್ಲಿ Siddaganga Institute of Technology , Tumkur ಈ ಸಂಸ್ಥೆಗಳ 
ಉಪಯೋಗಿತಾ ಪತ್ರಗಳನ್ನು ಸಲ್ಲಿಸಿದ್ದು , ಆದ್ದರಿಂದ ಎರಡನೇ ಮತ್ತು ಅಂತಿಮ ಕಂತಾದ ತಲಾ ರೂ . 50. 00 ಲಕ್ಷಗಳಂತೆ ಅನುದಾನವನ್ನು ಬಿ. ಟಿ . 
ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ ಬಿಡುಗಡೆ ಮಾಡಬೇಕೆಂದು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಅನುದಾನವನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಾತಂಇ 18 ಎಂಡಿಎ 2011 , ಬೆಂಗಳೂರು, ದಿನಾಂಕ : 30 -11 - 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ತಲಾ ರೂ . 50.00 ಲಕ್ಷಗಳಂತೆ (ಒಂದು ಕೋಟಿರೂಪಾಯಿಗಳು ಮಾತ್ರ) 
ಬಿ.ಟಿ . ಫಿನಿಷಿಂಗ್ ಸ್ಕೂಲ್ ಸ್ಥಾಪನೆಗಾಗಿ ಕೆಬಿಟ್ಸ್ ಸಂಸ್ಥೆಯ ಮೂಲಕ St. Aloysius College (Autonomous), Mangalore ಮತ್ತು Siddaganga 
Institute of Technology , Tumkur ಈ ಸಂಸ್ಥೆಗಳಿಗೆ ನೀಡಲು ಕೆಬಿಟ್ಸ್ ಸಂಸ್ಥೆಗೆ ಅನುದಾನವನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2011- 12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “3451- 00 - 090 - 2 - 24 ಬಿಟಿ ಪಾಲಿಸಿ - 059 - ಇತರೆ ಖರ್ಚು ( ಯೋಜನೆ) ” 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಈ ಅನುದಾನವನ್ನು ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಬಿಡುಗಡೆ ಮಾಡಲಾಗಿದೆ. 
1. ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 01 ಎಂಡಿಎ 2010 ( ಭಾ ), ದಿ: 03 - 06 - 2010 ಮತ್ತು ದಿ: 04 - 12 - 2010ರಲ್ಲಿನ ಷರತ್ತುಗಳನ್ನು 

ಶೈಕ್ಷಣಿಕ ಸಂಸ್ಥೆಗಳು ಅನುಸರಣೆ ಮಾಡಿದ ನಂತರ ಕೆಬಿಟ್ಸ್ ಸಂಸ್ಥೆಯು ಅನುದಾನವನ್ನು ಬಿಡುಗಡೆ ಮಾಡತಕ್ಕದ್ದು . 
ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ, ಬೆಂಗಳೂರು 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ , ಬೆಂಗಳೂರು ಇವರ ಮೇಲು ಸಹಿ 
ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಕೆಬಿಟ್ಸ್ ಸಂಸ್ಥೆಗೆ ವಿತರಿಸತಕ್ಕದ್ದು. 
ವ್ಯವಸ್ಥಾಪಕ ನಿರ್ದೆಶಕರು , ಕೆಬಿಟ್, ಇವರು ಈ ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾ ದೃಢೀಕರಣ ಪತ್ರಗಳನ್ನು ನಿಗದಿತ 
ನಮೂನೆಯಲ್ಲಿ ಪಡೆದು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಬೆಂಗಳೂರು ಇವರ ಮೂಲಕ 

ಸಲ್ಲಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ- 1 ಟಿಎಫ್ ಪಿ 2008, ದಿ: 16 - 05 - 2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ. ರಾಮಕೃಷ್ಣಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್. 2811 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


೧೮೩ 


ರಿ 


1 


= 1 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2011- 12ನೇ ಸಾಲಿಗೆ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 20 ಎಡಿಎಂ 2011 , ದಿನಾಂಕ: 19 - 03 - 11 . 

2.ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 45 ಎಡಿಎಂ 2011, ದಿನಾಂಕ: 19 - 04 - 11. 
3 . ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 45 ಎಡಿಎಂ 2011, ದಿನಾಂಕ: 25 - 07 - 11 . 
4.ಸರ್ಕಾರದ ಆದೇಶ ಸಂಖ್ಯೆ: ಐಟಿಡಿ 45 ಎಡಿಎಮ್ 2011, ದಿ. 31.10.2011. 
5.ನಿರ್ದೆಶಕರು, ಕ. ರಾ . ದೂ . ಸಂ . ಅ.ಕೇಂದ್ರ, ಇವರ ಪತ್ರ ಸಂಖ್ಯೆ. ಕ. ರಾ . ದೂ . ಸಂ . ಅ.ಕೇ /73/ ಜಿಇಎನ್ /2011 , ದಿನಾಂಕ: 

26 .11.2011 . 
ಪ್ರಸ್ತಾವನೆ : 

- ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ, 2011 - 12ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “3451 - 00 - 090 - 2 - 08 
ಕರ್ನಾಟಕ ರಾಜ್ಯ ದೂರ ಸಂವೇದಿಕ ತಂತ್ರಜ್ಞಾನ ಬಳಕೆ ಕೇಂದ್ರ -059 ಇತರೆ ಖರ್ಚು [ ಯೋಜನೆ]” ಅಡಿಯಲ್ಲಿ ಒದಗಿಸಲಾದ ರೂ . 350 .00 ಲಕ್ಷಗಳ 
ಅನುದಾನದಲ್ಲಿ ಸದರಿ ಸಂಸ್ಥೆಯ ಆಡಳಿತಾತ್ಮಕ ವೆಚ್ಚಕ್ಕಾಗಿ ರೂ . 125.00 ಲಕ್ಷ, ಭೌಗೋಳಿಕ ಮಾಹಿತಿ ಪದ್ಧತಿ ಕೋಶದ ಸಿಬ್ಬಂದಿಗಳ ವೇತನಕ್ಕಾಗಿ ರೂ . 
45.00 ಲಕ್ಷಗಳನ್ನು , ಐ.ಆರ್. ಡಿ. ಪಿ. ಯೋಜನೆಗಳ ಸಿಬ್ಬಂದಿಗಳಿಗೆ ವೇತನ ಮತ್ತು ಇತರೆ ವೆಚ್ಚಕ್ಕಾಗಿ ರೂ 50 .00 ಲಕ್ಷಗಳನ್ನು ಸಮ್ಮೇಳನ ಮತ್ತು 
ಸಂಕೀರ್ಣದ ವೆಚ್ಚಕ್ಕಾಗಿ ರೂ . 25.00 ಲಕ್ಷಗಳನ್ನು ಹಾಗೂ ಎಂ . ಟೆಕ್ ಕೋರ್ಸ್ ವೆಚ್ಚಕ್ಕಾಗಿ ರೂ . 5.00 ಲಕ್ಷಗಳನ್ನು ಹಂಚಿಕೆ ಮಾಡಲಾಗಿದೆ. 

ಮೇಲೆ (2) ರಲ್ಲಿ ಓದಲಾದ ದಿನಾಂಕ: 19 - 04 - 2011ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ 
ಒದಗಿಸಲಾಗಿರುವ ರೂ . 350. 00 ಲಕ್ಷಗಳಲ್ಲಿ ಸದರಿ ಕೇಂದ್ರಕ್ಕೆ ರೂ . 64.90 ಲಕ್ಷಗಳನ್ನು ಮೊದಲನೆಯ ಕಂತಾಗಿ ಅನುದಾನ ಬಿಡುಗಡೆ ಮಾಡಲಾಗಿದೆ . 

ಮೇಲೆ (3) ರಲ್ಲಿ ಓದಲಾದ ದಿನಾಂಕ 25 .7.2011 ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ ರೂ . 
54.90 ಲಕ್ಷಗಳನ್ನು ಎರಡನೇ ಕಂತಾಗಿ ಅನುದಾನ ಬಿಡುಗಡೆ ಮಾಡಲಾಗಿದೆ. 

ಮೇಲೆ (4) ರಲ್ಲಿ ಓದಲಾದ ದಿನಾಂಕ 31. 10 .2011 ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ 3ನೇ 
ಕಂತಾಗಿ ರೂ . 100.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 

ಮೇಲೆ ( 5) ರಲ್ಲಿ ಓದಲಾದ ನಿರ್ದೆಶಕರ ಪತ್ರ ದಿನಾಂಕ : 26 - 11 - 2011ರಲ್ಲಿ , ಲೆಕ್ಕಶೀರ್ಷಿಕೆ 3461 - 00 - 090 - 2 - 08 [ ಯೋ ] ರಡಿಯಲ್ಲಿ 
ಒದಗಿಸಲಾಗಿರುವ ರೂ . 350 .00 ಲಕ್ಷಗಳಲ್ಲಿ ಈಗಾಗಲೇ ಬಿಡುಗಡೆ ಮಾಡಿರುವ ರೂ . 219.80 ಲಕ್ಷಗಳನ್ನು ಹೊರತುಪಡಿಸಿ, ರೂ . 130.20 ಲಕ್ಷಗಳನ್ನು 
ಎಂಟೆಕ್ ತರಗತಿ ವೆಚ್ಚ, ಐಆರ್‌ಡಿಪಿ ಯೋಜನೆ, ಭೌಗೋಳಿಕ ಮಾಹಿತಿ ಪದ್ದತಿ ಕೋಶ, ಎಂಟೆಕ್ ತರಗತಿಯ ಉಪಯೋಗಕ್ಕಾಗಿ, ತಂತ್ರಾಂಶ ಹಾಗೂ 
ಉಪಕರಣ ಖರೀದಿ ಮತ್ತು ಸಮ್ಮೇಳನ ಹಾಗೂ ಸಂಕೀರ್ಣ ವೆಚ್ಚಕ್ಕಾಗಿ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ:ಎಫ್ಡಿ.17 - ಜಿಐಇ- 2011 , ದಿನಾಂಕ: 20.4 .2011 ರಲ್ಲಿ ಎಸ್. ಸಿ. ಪಿ . ಟಿ .ಎಸ್. ಪಿ ಮೀಸಲಾತಿಗೆ ವಿನಾಯಿತಿ 
ನೀಡಲಾಗಿರುವ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಐಟಿಡಿ 45 ಎಂಡಿಎ 2011 , ಬೆಂಗಳೂರು, ದಿನಾಂಕ : 30 - 11 - 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ 2011 - 12ನೇ ಸಾಲಿನ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ 
ಕೇಂದ್ರಕ್ಕೆ ಒದಗಿಸಲಾದ ರೂ . 350.00 ಲಕ್ಷಗಳಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಒಟ್ಟು ರೂ . 100. 00 ಲಕ್ಷಗಳ ( ಒಂದು ನೂರು ಲಕ್ಷ ರೂಪಾಯಿಗಳು 
ಮಾತ್ರ) ಅನುದಾನವನ್ನು ನಿರ್ದೇಶಕರು, ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಇವರಿಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 
ಚಟುವಟಿಕೆ 

ಬಿಡುಗಡೆ ಮಾಡಬೇಕಾದ ಮೊತ್ತ 

ರೂ . ಲಕ್ಷಗಳಲ್ಲಿ 
1. ಎಂಟೆಕ್ ತರಗತಿಯ ವೆಚ್ಚ 

05 . 00 
2. ಐ.ಆರ್. ಡಿ. ಪಿ ಯೋಜನೆಗೆ 

25 .10 
3. ಭೌಗೋಳಿಕ ಮಾಹಿತಿ ಪದ್ದತಿ ಕೋಶ 

00 .10 
4. ಎಂಟೆಕ್ ತರಗತಿ ಮತ್ತು ತರಗತಿಯ ಕಟ್ಟಡದ ಉಪಯೋಗಕ್ಕಾಗಿ, 

69 .80 
ತಂತ್ರಾಂಶ ಹಾಗೂ ಉಪಕರಣ ಖರೀದಿಗಾಗಿ 

100 .00 


ಒಟ್ಟು 


ಈ ವೆಚ್ಚವನ್ನು 2011 -12ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ “3451 -00 - 090 -2 -08 ಕರ್ನಾಟಕ ರಾಜ್ಯ ದೂರ ಸಂವೇದಿಕ ತಂತ್ರಜ್ಞಾನ ಬಳಕೆ 
ಕೇಂದ್ರ -059 ಇತರೆ ಖರ್ಚು [ಯೋಜನೆ]” ಇದರ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

- ಸದರಿ ಬಿಡುಗಡೆ ಮಾಡಿರುವ ಮೊತ್ತವನ್ನು ಲೆಕ್ಕಶೀರ್ಷಿಕೆ 3451 - 00 - 090 - 0 - 08 ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ 
[ ಯೋ ] ಅಡಿಯಲ್ಲಿ ಸಂಬಂಧಿಸಿದ ಸಂಸ್ಥೆಯ ಮುಖ್ಯಸ್ಥರು ಅನುದಾನ ಬಿಲ್ [ಪೇಯಿಸ್ ರಿಸೀಟ್] ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಾಹಿತಿ 
ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಇವರಿಂದ ಮೇಲು ಸಹಿ ಪಡೆದು, ರಾಜ್ಯ ಹುಜೂರು ಖಜಾನೆಯಿಂದ 
ಡ್ರಾ ಮಾಡಿಕೊಳ್ಳಲು ಆದೇಶಿಸಿದೆ. ಈ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸತಕ್ಕದ್ದು . 


೧೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


ಭಾಗ- ೧ 


ನಿರ್ದೆಶಕರು , ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಇವರು ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾ ದೃಢೀಕರಣ 
ಪತ್ರವನ್ನು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್‌ಪಿ 2008 , ದಿನಾಂಕ 16 .5.08 ರನ್ವಯ ಹಾಗೂ 
ಸುತ್ತೋಲೆ ಸಂಖ್ಯೆ ಎಫ್. ಡಿ. 17- ಜಿಐಇ - 2011, ದಿನಾಂಕ 20.4. 2011 ರನ್ವಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ. ರಾಮಕೃಷ್ಣಪ್ಪ 

ಸರ್ಕಾರದ ಉಪ ಕಾರ್ಯದರ್ಶಿ [ ಪ್ರ ] 
ಪಿ .ಆರ್. 2812 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿ ಜೈವಿಕ ತಂತ್ರಜ್ಞಾನ ಪಾರ್ಕ್ ಸಂಪರ್ಕಿಸುವ ರಸ್ತೆಯ ನಿರ್ಮಾಣ ಕಾಮಗಾರಿಗೆ 

ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ನಿರ್ದೆಶಕರು, ಮಾತಂ, ಜೈತಂ ನಿರ್ದೆಶನಾಲಯ ಇವರ ಪತ್ರ ಸಂಖ್ಯೆ : ಮಾತಂ & ಜೈತಂ/ ಲೆಕ್ಕ 

_ 1/ ಮಾತಶಾ/656/2011 -12 ದಿ: 30 - 11 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ನಿರ್ದೆಶಕರು, ಮಾತಂ , ಜೈತಂ ನಿರ್ದೆಶನಾಲಯ ಇವರ ಪತ್ರದಲ್ಲಿ ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿ ಜೈವಿಕ 
ತಂತ್ರಜ್ಞಾನ ಪಾರ್ಕ್‌ನ “ ಮಾನವ ತಳಿ ಶಾಸ್ತ್ರ ಕೇಂದ್ರ [ Centre for Human Genetics (CHG)” ಸಂಸ್ಥೆಯಲ್ಲಿ “Humane Genome ” ಕುರಿತಾದ 
ಸಮ್ಮೇಳನವು ದಿನಾಂಕ : 15 -11- 2011ರಿಂದ ಪ್ರಾರಂಭವಾಗುತ್ತಿದ್ದು, ಈ ಸಂಬಂಧ, ಜೈವಿಕ ತಂತ್ರಜ್ಞಾನ ಪಾರ್ಕ್ನ್ನು ಸಂಪರ್ಕಿಸುವ ರಸ್ತೆ ಹಾಳಾಗಿದ್ದು, 
ಹೊಸದಾಗಿ ನಿರ್ಮಾಣ ಕಾರ್ಯವನ್ನು ಕಾರ್ಯಗತಗೊಳಿಸಲು ಅಂದಾಜು ವೆಚ್ಚ ರೂ . 9,52 ,000 /- ಆಗುತ್ತದೆ ಎಂದು ತಿಳಿಸಲಾಗಿದ್ದು, ರೂ . 
9,52 ,000/- ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ . 

ಈ ವೆಚ್ಚವನ್ನು 2011 - 12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 5465 - 01 - 190 -1 - 09 ಬಯೋಟೆಕ್ ಪಾರ್ಕ್ ಇತರೆ ಖರ್ಚು ( 059) ( ಯೋಜನೆ) 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಬಿಡುಗಡೆ ಮಾಡಬಹುದಾಗಿದೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಾತಂಇ 129 ಎಡಿಎಂ 2011 , ಬೆಂಗಳೂರು, ದಿನಾಂಕ : 30 - 11 - 2011 . 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿ ಜೈವಿಕ ತಂತ್ರಜ್ಞಾನ ಪಾರ್ಕ್‌ನ 

5 [ Centre for Human Genetics ( CHG)]” ಸಂಸ್ಥೆಯಲ್ಲಿ “ Humane Genome” ಕುರಿತಾದ ಸಮ್ಮೇಳನವು ದಿನಾಂಕ: 
15 -11 - 2011ರಿಂದ ಪ್ರಾರಂಭವಾಗುತ್ತಿದ್ದು, ಈ ಸಂಬಂಧ, ಜೈವಿಕ ತಂತ್ರಜ್ಞಾನ ಪಾರ್ಕ್ನ್ನು ಸಂಪರ್ಕಿಸುವ ರಸ್ತೆ ಹಾಳಾಗಿದ್ದು, ಹೊಸದಾಗಿ ನಿರ್ಮಾಣ 
ಕಾರ್ಯವನ್ನು ಕಾರ್ಯಗತಗೊಳಿಸಲು ಅಂದಾಜು ವೆಚ್ಚ ರೂ . 9.52 ಲಕ್ಷಗಳ (ಒಂಭತ್ತು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿಗಳು ಮಾತ್ರ ) 
ಅನುದಾನವನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2011 - 12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 5465 - 01 - 190 - 1 - 09 ಬಯೋಟೆಕ್ ಪಾರ್ಕ್ ಇತರೆ ಖರ್ಚು ( 059) ( ಯೋಜನೆ) 
ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಸದರಿ ಅನುದಾನವನ್ನು ಮೆ || ರಾಜೀವಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ, ಬೆಂಗಳೂರು, ಇವರಿಗೆ ನೀಡುವ ಸಲುವಾಗಿ 
ನಿರ್ದೆಶಕರು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

ನಿರ್ದೆಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ , ಬೆಂಗಳೂರು ಇವರು ಈ ಅನುದಾನದ ಬಳಕೆಯ ಬಗ್ಗೆ 
ಉಪಯೋಗಿತಾ ದೃಢೀಕರಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ -1 ಟಿಎಫ್ ಪಿ 2008 , ದಿ: 16 - 05 -2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಇ. ರಾಮಕೃಷ್ಣಪ್ಪ ) 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2813 

ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯, ೨೦೧೨ 


೧೮೫ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಮಂಗಳೂರಿನಲ್ಲಿ ಸೈಬರ್ ಲ್ಯಾಬ್‌ನ್ನು ಸ್ಥಾಪಿಸಲು ಅನುದಾನವನ್ನು ಬಿಡುಗಡೆ ಬಗ್ಗೆ, 
ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು, ಕಿಯೋನಿಕ್ಸ್ , ಇವರ ಪತ್ರ ಸಂಖ್ಯೆ: KEONICS/ CyberLab/Mangalore/11- 2011 

ದಿ: 02 - 11 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ವ್ಯವಸ್ಥಾಪಕ ನಿರ್ದೇಶಕರು, ಕಿಯೋನಿಕ್ಸ್ , ಇವರ ಪತ್ರದಲ್ಲಿ ಮಂಗಳೂರಿನಲ್ಲಿ ಸೈಬರ್ ಲ್ಯಾಬ್‌ನ್ನು ಸ್ಥಾಪಿಸಲು 
ಅನುದಾನವನ್ನು ನೀಡುವಂತೆ ಬ್ಯಾಂಕ್‌ಗಳ ಮುಖ್ಯಸ್ಥರಿಗೆ ಮನವಿ ಸಲ್ಲಿಸಿದಾಗ ಬ್ಯಾಂಕಿನ ಮುಖ್ಯಸ್ಥರು ಅನುದಾನವನ್ನು ನೀಡಿರುವುದಿಲ್ಲ ಸದರಿ ಲ್ಯಾಬ್‌ನ್ನು 

ಲು ಕಿಯೋನಿಕ್ ಸಂಸ್ಥೆಗೆ ರೂ . 36.16 ಲಕಗಳನ್ನು ಹೂಡಿ ಲ್ಯಾಬ್‌ನ್ನು ಸ್ಥಾಪಿಸಿದೆ. ಇದರ ಉದ್ಘಾಟನಾ ಸಮಾರಂಭವನ್ನು 23ನೇ ಜುಲೈ 
2011ರಂದು ಸನ್ಮಾನ್ಯ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದ ಸಚಿವರು ನೆರವೇರಿಸಿರುತ್ತಾರೆ. ಎಂದು ತಿಳಿಸುತ್ತಾ ಸದರಿ ಲ್ಯಾಬ್‌ಗೆ ತಗುಲಿದ 
ಬಂಡವಾಳ ವೆಚ್ಚವಾದ ರೂ . 36 .00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಈ ವೆಚ್ಚವನ್ನು 2011 -12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3451 - 00 - 090 - 2 - 01 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ಧಿ 
ಇತರೆ ಖರ್ಚು ( 059 ) ( ಯೋ ) ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಬಿಡುಗಡೆ ಮಾಡಬಹುದಾಗಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 09 , ಪಿಆರ್‌ಎಂ 2011 , ಬೆಂಗಳೂರು, ದಿನಾಂಕ 30 - 11 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಮಂಗಳೂರಿನಲ್ಲಿ ಸೈಬರ್ ಲ್ಯಾಬ್‌ನ್ನು ಸ್ಥಾಪಿಸಲು ರೂ . 36.00 ಲಕ್ಷಗಳ 
(ಮೂವತ್ತಾರು ಲಕ್ಷ ರೂಪಾಯಿಗಳು ಮಾತ್ರ) ಅನುದಾನವನ್ನು ವ್ಯವಸ್ಥಾಪಕ ನಿರ್ದೆಶಕರು, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ 
ನಿಯಮಿತದ (ಕಿಯೋನಿಕ್ಸ್ ) ಇವರಿಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2011 - 12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3451 - 00 - 090 - 2 - 01 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ಧಿ 
ಇತರೆ ಖರ್ಚು ( 059) ( ಯೋ ) ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 
ಈ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತದ (ಕಿಯೋನಿಕ್ಸ್ ) ಇವರು ಅನುದಾನದ ಬಳಕೆಯ 
ಬಗ್ಗೆ ಉಪಯೋಗಿತಾ ದೃಢೀಕರಣ ಪತ್ರವನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ -1 ಟಿಎಫ್ ಪಿ 2008, ದಿ: 16 - 05 - 2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ( ಇ. ರಾಮಕೃಷ್ಣಪ್ಪ) 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2814 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


INFRASTRUCTURE DEVELOPMENT SECRETARIAT 
Sub : Release of funds for construction of RoB and approach Road at LC No. 95 at Pandavapura 

Railway Station - reg. 
Read : 1. Government letter No. IDD 63 NSW 2007 dated 02 -08 - 2007 . 

2 . Government letter No . IDD 63 NSW 2007 dated 25 - 03 - 2009. 
3 . G . 0 . No . IDD 63 NSW 2007 dated 16 - 06 - 2009 and 07 - 06 - 2011 , 
4 . Letter No . W / 352/CN /BNC/ROB /PANP /Vol. Il dated 03 -03 -2011 received from the Deputy 

Chief Engineer/Planning/ Construction , Cantonment, South Western Railway , Bangalore . 
PREAMBLE : 

In the Government letter read at ( 1) above, Government has accorded Administrative approval for the construction of 
approaches to RoB at km 119 /4 -5 in lieu existing L . C . No. 95 near Pandavapura , subject to the condition that the tender premium 
and escalation cost of 10 % each should be removed as per the existing practices in all other projects . 

2. In the Government letter read at (2) above , the Chief Administrative Officer , South Western Railway, Bangalore has 
been requested to take up the Construction of approach Road for RoB at km 119/4 -5 in lieu existing LC No . 95 near Pandavapura. 

3 . In the Government Orders read at ( 3) above , an amount of Rs. 42 .64 lakhs has been released to the Executive 
Engineer, PWD, Mandya Division , Mandya and Rs. 1. 04 , 46 , 104 . 00 crores has been released to the Assistant Commissioner and 
SLAO , Pandavapura for shifting of utilities/ land acquisition . 

4 . In the letter read at (4 ) above , the Deputy Chief Engineer, SWR, Bangalore has requested to release the share of 
GoK for Rs . 10, 85, 63, 626. 00 for construction of RoB and approach road at LC No . 95 near Pandavapura Proposal has been 
examined and issued the following order. 

Government Order No. IDD 63 NSW 2007 , Bangalore , Dated : 19 -11-2011 
Under the circumstances explained in the preamble , Government is pleased to release an amount of Rs . 3 .00 crore 
(Three Crores only ) out of Rs. 10 ,85 ,63,626 .00 for construction of approaches of RoB at LC No. 95 near Pandavapura. 


nese 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


200 - 0 


2. This amount shallbemet under the Head of Account 5465 -01- 190 -3 -04 (P )- 211 K - RIDE ROB /RuB investments. 

3. The Chief Executive Officer K -RIDE is authorized to draw the amount on a payee s receipt duly countersigned by the 
Under Secretary to Govt. IDD and K -RIDE shall in turn deposit the said amount with the Financial Advisor and Chief Accounts 
Officer (Construction), SWR Bangalore Cantonment. 
4 . This order is issued with the concurrence of Finance Department vide FD 1419 Exp -1 /11 dated 21-09 -2011. 

By Order and in the name of the Governor of Karnataka 

S . J. SAMPATH KUMAR 
PR No . 2815 

Under Secretary to Government 
Infrastructure Development Department. 


Sub : 


INFRASTRUCTURE DEVELOPMENT SECRETARIAT 
Release of Funds to iDeCK for Assistance in conducting Round Table Sessions for Accelerating 

PPP in Karnataka. 
Read : 1. Letter No. iDeCK /2011- 12 / 1137 dated 16 / 11/ 2011 . From the Chief Business Development, 

iDeCK , Bangalore . 
PREAMBLE : 

The Chief Business Development iDeCK in his letter read at above has submitted the proposal for rendering assistance in 
the conduct of Round Table Session by IDD . The proposal indicated an advisory assistance fee of Rs. 3 lakhs to the payable for an 
estimate of 28 mandays for the following Round Table . IDD felt that the fee may be reduced to Rs. 2.00 Lakhs plus service tax. 

1. Round Table discussions (held on 4 .7 . 2011) with Mr. Giridhar Srinivasan , Infrastructure Expert and other sector 

experts from few of the departments of the Government. 
Round Table discussions (held on 07.07 .2011) with Mr. Ashwin Mahalingam , Sector Expert from IIT -Chennai and 

other Government departments concerned . 
3 . Business Satandard Infrastructure Round Table held on 21st November 2011. 
4 . Meet with Trade Commissions to be held during December 2011. 
IDeCK has requested to release the payment. Hence, the following order . 

Government Order No. IDD 81 ITS 2011 , Bangalore , Dated : 02 - 12 - 2011 
Under the circumstances explained in the preamble , Government is pleased to accord sanction to release Rs. 2.00 Lakhs 
(Rupees Two Lakhs only ) plus service tax to the Chief Executive Officer, iDeCK , for the following Round table Sessions for 
Accelerating PPPs in Karnataka . 

1. Round Table discussions (held on 4.7 .2011) with Mr. Giridhar Srinivasan , Infrastructure Expert and other sector 

experts from few of the departments of the Government. 
Round Table discussions (held on 07 .07. 2011) with Mr. Ashwin Mahalingam , Sector Expert from IIT - Chennai and 

otherGovernment departments concerned . 
3. Business Satandard Infrastructure Round Table held on 21st November 2011. 
4 . Meet with Trade Commissions to be held during December 2011. 

2 . The expenditure shall be met our under the Budget Head 3451-00 -090 -1-06 - 125 Infrastructure Preliminary Studies 
and Modernization (Plan ) 2011- 12 . 

3. The Chief Financial Officer, iDeCK is authorized to draw the amount on a Payees Receipt duly countersingned by 
the Under Secretary to Government, Infrastructure Development Department from the State Huzoor Treasury , Bangalore . 

4 . This order is issued in accordance with the delegation of financial powers to Principal Secretary/ Secretary to Govt., 
vide G .O . No. FD 1 TFP 2008 dated 16 -05-2008 . 

By Order and in the name of the Governor of Karnataka 

R . SHIVALINGAIAH 
PR No . 2816 

Under Secretary to Govt. PPP Cell , 

Infrastructure Development Department. 

ಜಲಸಂಪನ್ಮೂಲ ಸಚಿವಾಲಯ 
ನಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಗೊಡಚಿನಮಲ್ಕಿ ಗ್ರಾಮದ ಹತ್ತಿರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ 

ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ 
ಓದಲಾಗಿದೆ : 1. ಮುಖ್ಯ ಇಂಜೀನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ww20 /73eder ) 30000 /20288 /02– 1/2011 –12 /5125, QJD 07: 03 –10 – 2011 . 

2. JODFOT edes 2000 : Jaena 236 JOJOA 2009( 7) QJDOT : 09 - 07 – 2010 . 
ಪ್ರಸ್ತಾವನೆ : 

ಬೆಳಗಾವಿ ಜಿಲ್ಲೆ ಗೋಕಾಕ ತಲ್ಲೂಕಿನ ಗೊಡವಿನಮಲ್ಕಿ ಗ್ರಾಮದ ಹತ್ತಿರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ 
ಕಾಮಗಾರಿ ಅಂದಾಜಿಗೆ ಉಲ್ಲೇಖ (2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೨ 


೧೮೭ 


ಕ್ರಮ 


ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ . ಐ . ಬಿ. ಪಿ 
ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರಕಿರುತ್ತದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

04 - 07 - 2011 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

23 - 07 - 2011 
ಪ್ರಜಾವಾಣಿ ದಿನಪತ್ರಿಕೆ 

23 - 07 - 2011 . 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ 07 - 09 - 2011 ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರ್ ಇಡಲಾದ ಮೊತ್ತ 

ರೂ . 70 ,93 , 873/ 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ | ರೂ . 84 , 21 ,924 / 
| ಗುತ್ತಿಗೆದಾರರ ಹೆಸರು | 

ಟೆಂಡರ್‌ನಲ್ಲಿ | ಮಂಜೂರಾದ ಅಂದಾಜಿನ | ಪರಿಷ್ಕರಿಸಿದ ದರಗಳ 
ಸಂಖ್ಯೆ ಮತ್ತು ದರ್ಜೆ ಶ್ರೀ / ಮೆಸರ್ 

ಗುತ್ತಿಗೆದಾರರು ದರಗಳ ಮೇಲಿನ ಮೇಲಿನ 
ನಮೂದಿಸಿರುವ ಶೇಕಡಾವಾರು 

ಶೇಕಡಾವಾರು 
ದರಗಳಂತೆ ಟೆಂಡರಿನ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 

ಮೊತ್ತ 
ಜಯಶೀಲ ನಾರಾಯಣ ಶೆಟ್ಟಿ , ಒಂದನೇ | 1, 00 ,76 ,321/ 42.04 ಹೆಚ್ಚು 

| 19 . 64 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಜಯಶೀಲ ನಾರಾಯಣ ಶೆಟ್ಟಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19 .64 
ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ 03 - 11 - 2011 ರಂದಿನ ಪತ್ರದಲ್ಲಿ , ಕಾಮಗಾರಿ ಸ್ಥಳದಲ್ಲಿ ನದಿಯಲ್ಲಿ ನೀರು ಸತತವಾಗಿ ಹರಿಯವುದರಿಂದ 
ಬ್ಯಾರೇಜಿನ ತಳಪಾಯದ ಆಗೆತವನ್ನು ಮಾಡುವಾಗ ನೀರನ್ನು ತೆಗೆದು ಹಾಕುವುದು ಅತ್ಯಂತ ಕಠಿಣಕರ ಕೆಲಸವಾಗಿದ್ದು ನಾಲ್ಕೆದು ಪಂಪುಗಳನ್ನು 
ಅಳವಡಿಸಿ ನೀರನ್ನು ತೆಗೆದು ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ಇದಲ್ಲದೇ ಬದಿಯಲ್ಲಿನ ಮಣ್ಣು ಕುಸಿದು ಬೀಳೂತ್ತಿರುತ್ತದೆ. ಈ ಎಲ್ಲಾ 
ತೊಂದರೆಗಳ ಮಧ್ಯೆ ಕಾಂಕ್ರೀಟ್ ಕೆಲಸವನ್ನು ನಿರ್ವಹಿಸಬೇಕಾಗಿರುತ್ತದೆ. ಸದರಿ ಬ್ಯಾರೇಜಿನ ಮೇಲ್ಬಾಗದಲ್ಲಿ ಶಿರೂರು ಹತ್ತಿರ ಡ್ಯಾಂ ನಿರ್ಮಿಸಿದ್ದು ಕುಡಿಯು 
ನೀರಿನ ಸಮಸ್ಯೆ ಬಗೆಹರಿಸಲು ಈ ಡ್ಯಾಂನಿಂದ ನದಿಗೆ ಮೇಲಿಂದ ಮೇಲೆ ನೀರು ಬಿಡುವುದರಿಂದ ಕಾಮಗಾರಿ ಸ್ಥಳದಲ್ಲಿ ನಿರ್ಮಿಸುವ ತಾತ್ಕಾಲಿಕ ಬಂಡು 
ಮೇಲಿಂದ ಮೇಲೆ ಒಡೆದು ಹೋಗುತ್ತದೆ ಈ ಎಲ್ಲಾ ಕಾರಣಗಳಿಂದಾಗಿ ಈ ಕಾಮಗಾರಿಯನ್ನು ನಿರ್ವಹಿಸಲು ಕಷ್ಟಕರವಾಗಿರುತ್ತದೆ ಎಂಬುದಾಗಿ ತಿಳಿಸಿ 
ಅವರು ನಮೂದಿಸಿದ ದರಗಳು ಸಮಂಜಸವಾಗಿರುವುದಾಗಿ ತಿಳಿಸಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಳಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 84,21,924/ 
ಗಳ ಮೇಲೆ ಶೇ . 14 .00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,00 ,76,321/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 74 ಅಪಿಬಂ 2011 ( ತಾಂತ್ರಿಕ) ಬೆಂಗಳೂರು, ದಿನಾಂಕ : 07 -12 - 2011 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಗೊಡಚಿನಮಲ್ಕಿ ಗ್ರಾಮದ ಹತ್ತಿರ 
ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ 
ಟೆಂಡರಿಗಿಡಲಾದ ಮೊತ್ತ ರೂ . 84,21,924/- ಗಳ ಮೇಲೆ ಶೇ . 14 .00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,00,76,321/- ( ರೂ . ಒಂದು ಕೋಟಿ 
ಎಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತೊಂದು ಮಾತ್ರ) ಗಳಿಗೆ ಶ್ರೀ ಜಯಶೀಲ ನಾರಾಯಣ ಶೆಟ್ಟಿ , ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ಇ 2002, ದಿನಾಂಕ: 20/01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2835 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


- 


ಭಾಗ - ೧ 


ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ : ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ವಿನಿಯಮಗಳಿಗೆ ಮೊರಾರ್ಜಿ ದೇಸಾಯಿ ಪದವಿ 

ಪೂರ್ವ ವಸತಿ ಕಾಲೇಜುಗಳ ಹುದ್ದೆಗಳ ಸೇರ್ಪಡೆ ಮತ್ತು ತಿದ್ದುಪಡಿಗೆ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 70 , ಮೋದೇಶಾ 2010 , ಬೆಂಗಳೂರು, ದಿನಾಂಕ 21.01.2011 

2) ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 33, ಮೋದೇಶಾ 2008, ಬೆಂಗಳೂರು, ದಿನಾಂಕ 07.07.2009 
3) ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು ಇವರ ಏಕರೂಪ ಕಡತ 

ಸಂಖ್ಯೆ : ಕವಶಿಸಸ /ಆಡಳಿತ -(1) ಸಿಆರ್ -31 /2011 -12, ದಿನಾಂಕ : 08 - 09 - 2011 . 
ಪ್ರಸ್ತಾವನೆ : 

ಓದಲಾದ ಕ್ರಮಸಂಖ್ಯೆ (1)ರ ಆದೇಶದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ವೃಂದ ಮತ್ತು ನೇಮಕಾತಿ ವಿನಿಯಮಗಳು 
2011ನ್ನು ರಚಿಸಿದೆ ಹಾಗೂ ವಿಶೇಷ ರಾಜ್ಯಪತ್ರದಲ್ಲಿ ದಿನಾಂಕ : 22 - 01 - 2011 ರಂದು ಪ್ರಕಟಿಸಲಾಗಿದೆ. 

ಓದಲಾದ ಕ್ರಮಸಂಖ್ಯೆ ( 2) ರ ಆದೇಶದಲ್ಲಿ ಜಿಲ್ಲೆಗೆ ಒಂದರಂತೆ 29 ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜುಗಳು ಹಾಗೂ 
ಸದರಿ ಕಾಲೇಜುಗಳಿಗೆ ಬೇಕಾದ ಅಗತ್ಯ ಹುದ್ದೆಗಳನ್ನು ಸೃಷ್ಟಿಸಿ, ಮಂಜೂರಾತಿ ನೀಡಿ ಆದೇಶಿಸಿದೆ. 

ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು , ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು ಇವರು 
ಪ್ರಸ್ತಾವನೆ ಸಲ್ಲಿಸಿ, ಈ ಪದವಿ ಪೂರ್ವ ವಸತಿ ಕಾಲೇಜುಗಳ ಹುದ್ದೆಗಳಿಗೆ ಸಂಬಂಧಿಸಿದಂತೆ, ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು 
ಈಗಾಗಲೇ ಸಂಘದಲ್ಲಿ ಹಾಲಿ ಇರುವ “ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ವಿನಿಯಮಗಳು 2011ಕ್ಕೆ ಸೇರ್ಪಡೆ 
ಮಾಡಿ ತಿದ್ದುಪಡಿ ಆದೇಶ ಹೊರಡಿಸಬೇಕೆಂದು ಕರಡು ಅಧಿಸೂಚನೆಯನ್ನು ಸಲ್ಲಿಸಿರುತ್ತಾರೆ. 
ಸದರಿ ಅಂಶಗಳನ್ನು ನಿಯಮಾನುಸಾರ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 70 ಮೋದೇಶಾ 2010 ( ಪಿ) ಬೆಂಗಳೂರು, ದಿನಾಂಕ: 04 - 01 - 2012. 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ 29 ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜುಗಳಿಗೆ 
ಸಂಬಂಧಿಸಿದ ಹುದ್ದೆಗಳನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ( Cadre & Recruitment Regulations ) 
ವಿನಿಯಮಗಳು - 2011ಕ್ಕೆ ಈ ಆದೇಶದ ಅಧಿಸೂಚನೆಯಲ್ಲಿರುವಂತೆ ಸೇರ್ಪಡೆ ಮಾಡಿ ಆದೇಶಿಸಿದೆ. 

ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಸಿಆಸುಇ 80 ಸೇನಿಡಿ 2011, ದಿನಾಂಕ 
28 - 10 - 2011ರ ಅನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಎಂ . ಬಾಟೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 

ಸಮಾಜ ಕಲ್ಯಾಣ ಇಲಾಖೆ 


SOCIAL WELFARE SECRETARIAT 


Notification No . SWD 70 , MDS 2010 (P ), Bangaloroe, Dated 04th January 2012 


In exercise of the powers conferred by clause (3) and (7 ) of rule 11 of the Rules and regulations of the Association of the 
Karnataka Residential Educational Institutions Society, the Governing council of the Karnataka Residential Educational Institutions 
Society with the approval of the Government of Karnataka communicated in GO No. SWD 70 MDS 2010 , Dated : 21 -1 - 2011 hereby , 
makes the following regulations to amend the Karnataka Residential Educational Institutions Society (Cadre and Recruitment) 
Regulations, 2011, namely . 
REGULATIONS 

1. Title and commencenent.- (1) These regulations may be called the Karnataka Residential Educational Institutions 
Society ( Cadre and Recruitment) (Second Amendment) Regulations, 2011 . 

(2 ) They shall come into force on the date of registration of these regulations under sub - section (2) of section 10 of the 
Karnataka Societies Registrations Act, 1960 (Karnataka Act 17 of 1960) 

2. Amendment of Schedule -I.- In Schedule -l of the Karnataka Residential Educational Institutions Society (Cacre and 
Recruitment) Regulations, 2011 (hereinafter referred to the said regulations) after Sl.No. 37 , the following shall be inserted , namely. 


Si. 


No . 


38 


Staff for Morarji Desai Residential Pre -University Colleges ” 
Category of Posts No . of Method of Recruitment 

Minimum Qualification 
Posts 
Principal of Morarji Desai 29 Fifty percent by direct For Direct Recruitment.-(1) Must be a holder of 
Residential Pre -University 

recruitment throuh 

- a 

Post Graduate Degree in any one of the 
Science Colleges (Rs . 

Recruitment committee in following subjects namely , 
15200- 25650) | 

accordance with the procedure | Physics , Chemistry , Mathematics, Botany , 
specified in the Schedule - ll and Zoology , and Computer Science . In respect of 
fifty percent by promotion from Computer Science subject, Candidate must have 


230 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


nes 


And 


the combined seniority of passed M .Sc. in Computer Science or MCA or 
Lecturers . 

Master Degree in Engineering from a recognized 
Provided that the recruitment University. Candidats who have passed Post 
for twenty-nine posts on the Graduate Degree in Botany or Zoology, they 
commencement of the must have studied both Botany and Zoology as 
Karnataka 

Residential optional subjects in Bachelor Degree course. 
Educational Institutions Society 
(Cadre and Recruitment) (2 ) Must be a holder of Bachelor of Education 
( Second 

( B .Ed.) in Science methods from a recognized 
Amendment)Regulations, 2011 University , except candidates of Computer 
shall be by direct recruitment. Science 

And 
( 3) Must have studied Bachelor Degree and 
Post Graduate Degree in English medium only . 
(4 ) Candidate must have studied Kannada as 
one of the languages either in Post Graduate 
Degree or Bachelor Degree or Pre University 
Course or SSLC or holder of Diploma in 
Kannada or passed Kannada Certificate Course 
(Kava/ Jana/Rathna) conducted by Karnataka 
Secondary Education Examination 
Board /Kannada Sahitya Parishath Bangalore . 
Age Limit : The maximum age limit for principal 
post for SC , ST, & Cat- 1 is 45 years, for category 
ILA , II B , III A , III B of other Backward Class is 43 
years & for General category 40 years . 
1 .For promotion .- Must have put in not less than 
five years of service in the category of post of 
Lecturer in Kannada or English or Physics or 
Chemistry or Mathematics or Biology or 

Computer Science as the case may be. 
Fifty percent by direct For Direct Recruitment.- ( 1 ) Must be a holder of 
recruitment through a Post-Graduate Degree in Kannada Language 
recruitment committee in from a recognized University . 
accordance with the procedure (2 ) Mustbe a holder of B . Ed Degree in Kannada 
specified in Schedule II, and fifty methods from a recognized University . 
percent by promotion from the For Promotion .-(1) Must possess the 
cadre of Kannada Language qualification prescribed for Direct Recruitment 
Teachers in Morarji Desai 
Residential School/Kittur Rani (2 ) Must have put in a service of not less than 
Chennamma Residential seven years as Kannada Language Teacher in 
Schools : 

MDRS /KRCRS . 
Provided that the recruitment for 
twenty -nine posts on the 
commencement of the 
Karnataka 

Residential 
Educational Institutions Society 
(Cadre and Recruitment) 
( Second 

Amendment) 
Regulations, 2011 shall be by 
direct recruitment. 
Fifty percent by direct For Direct Recruitment.- (1 ) Must be a holder of 
recruitment through a Post-Graduate Degree in English Language from 
recruitment committee in a recognized University . 
accordance with the procedure ( 2) Must be a holder of B . Ed Degree in English 
specified in the Schedule -ll and methods from a recognized University. 
fifty percent by promotion from 

And 
the cadre of English teachers in ( 3) Candidate must have studied Kannada as 
Morarji Desai Residential one of the languages either in Post Graduate 
School/Kittur Rani Chennamma Degree or Bachelor Degree or Pre University 
Residential Schools : 

Course or SSLC or holder of Diploma in 
Provided that the recruitment for Kannada or passed Kannada Certificate Course 


39 


in 


29 


Language Lecturer 
Kannada 
(Rs. 11400 -21600 ) 


And 


40 


in 


29 


Language Lecturer 
English 
(Rs. 11400 -21600 ) 


060 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೧೯ , ೨೦೧೨ 


XDR - O 


41 


29 


Lecturers in Physics (Rs . | 
11400-21600 ) 


42 


29 


Lectures in Chemistry (Rs. 
11400 -21600 ) 


twenty -nine posts on the (Kava / Jana / Rathna ) conducted by Karnataka 
commencement of the Secondary Education Examination 
Karnataka 

Residential Board /Kannada Sahitya Parishath Bangalore . 
Educational Institutions Society For Promotion .-(1 ) Must possess the 
(Cadre and Recruitment) qualification prescribed for Direct Recruitment 
(Second 

And 
Amendment)Regulations, 2011 | (2 ) Must have put in a service of not less than 
shall be by direct recruitment seven years as English Language Teacher in 

MDRS /KRCRS. 
Fifty percent by direct For Direct Recruitment.- ( 1) Must be a holder of 
recruitment through a Post-Graduate Degree in Physics . 
recruitment committee in (2 ) Must be a holder of B . Ed Degree in the 
accordance with the procedure Science methods from a recognized University. 
specified in the Schedule- Il and (3) Must have studided Bachelor Degree and 
fifty percent by promotion from Post Graduate Degree in English medium only . 
the cadre of teachers in Morarji 

And 
Desai Residential School/Kittur (4 ) Candidate must have studied Kannada as 
Rani Chennamma Residential one of the languages either in Post Graduate 
Schools . 

Degree or Bachelor Degree or Pre University 
(MDRS /KRCRS )teaching Physics Course or SSLC or holder of Diploma in 
and Mathematics : 

Kannada or passed Kannada Certificate Course 
Provided that the recruitment for (Kava / Jana/Rathna) conducted by Karnataka 
twenty -nine posts on the Secondary Education Examination 
commencement of the Board /Kannada Sahitya Parishath Bangalore . 
Karnataka 

Residential For Promotion .-(1) Must possess the 
Educational Institutions Society qualification prescribed for Direct Recruitment 
(Cadre and Recruitment) 

And 
(Second 

( 2 ) Must have put in a service of not less than 
Amendment)Regulations, 2011 | seven years as a Teacher teaching Physics and 
shall be by direct recruitment Mathematics in MDRS /KRCRS . 
Fifty percent by direct For Direct Recruitment.- ( 1) Mustbe a holder of 
recruitment through a Post-Graduate Degree in Chemistry from a 
recruitment committee in recognised University . 
accordance with the procedure (2 ) Must be a holder of B .Ed Degree in the 
specified in the Schedule -ll and Science methods from a recognized University . 
fifty percent by promotion from (3 ) Must have studided Bachelor Deree and 
the cadre of teachers in Morarji Post Graduate Degree in English medium only. 
Desai Residential School/Kittur (4 ) Candidate must have studied Kannada as 
Rani Chennamma Residential one of the languages either in Post Graduate 
Schools. 

Degree or Bachelor Degree or Pre University 
(MDRS/KRCRS) teaching Course or SSLC or holder of Diploma in 
Chemistry : 

Kannada or passed Kannada Certificate Course 
Provided that the recruitment for (Kava / Jana/Rathna ) conducted by Karnataka 
twenty-nine posts on the Secondary Education Examination 
commencement of the Board /Kannada Sahitya Parishath Bangalore . 
Karnataka Residential For Promotion .- (1) Must possess the 
Educational Institutions Society qualification prescribed for Direct Recruitment 
(Cadre and Recruitment) 

And 
(Second 

( 2) Must have put in a service of not less than 
Amendment) Regulations , 2011 seven years as a Teacher teaching Chemistry in 
shall be by direct recruitment MDRS /KRCRS . 
Fifty percent by direct For Direct Recruitment.- ( 1 ) Must be a holder of 
recruitment through a Post -Graduate Degree in Mathematics from a 
recruitment committee in recognised University . 
accordance with the procedure (2 ) Must be a holder of B .Ed Degree in the 
specified in the Schedule- ll and Science methods from a recognized University . 
fifty percent by promotion from (3 ) Must have studided Bachelor Degree and 
the cadre of teachers in Morarji Post Graduate Degree in English medium only. 
Desai Residential School/Kittur (4 ) Candidate must have studied Kannada as 


int 


43 


29 


Lecturer in Mathe-matics 
(Rs. 11400 - 21600 ) 


2007 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


En 


And 


29 


Lecturer in Biology 
(Rs. 11400 -21600 ) 


Rani Chennamma Residential one of the languages either in Post Graduate 
Schools . 

Degree or Bachelor Degree or Pre University 
(MDRS/KRCRS) teaching Course or SSLC or holder of Diploma in 
Mathematics and Physwics Kannada or passed Kannada Certificate Course 
Provided that the recruitment for (Kava / Jana /Rathna ) conducted by Karnataka 
twenty -nine posts on the Secondary Education Examination 
commence-ment of the Board /Kannada Sahitya Parishath Bangalore . 
Karnataka 

Residential For Promotion .-(1) Must possess the 
Educational Institutions Society qualification prescribed for Direct Recruitment 
(Cadre and Recruitment) 
(Second 

Amendment) (2) Must have put in a service of not less than 
Regulations, 2011 shall be by seven years as a Teacher teaching Mathematics 
direct recruitment 

and Physics in MDRS /KRCRS . 
Fifty percent by direct For Direct Recruitment.- (1) Must be a holder of 
recruitment through a Post-Graduate Degree in Botony or Zoology from 
recruitment committee in a recognised University . 
accordance with the procedure (2 ) Must be a holder of B . Ed Degree in the 
specified in Schedule-Il and fifty Science methods from a recognized University. 
percent by promotion from the (3 ) Must have studied Bachelor Degree and 
cadre of teachers in Morarji Post Graduate Degree in English medium only . 
Desai Residential School/Kittur (4) Candidate must have studied Kannada as 
Rani Chennamma Residential one of the languages either in Post Graduate 
Schools . 

Degree or Bachelor Degree or Pre University 
(MDRS/KRCRS)teaching Biology Course or SSLC or holder of Diploma in 

Kannada or passed Kannada Certificate Course 
Provided that the recruitment for (Kava / Jana/Rathna ) conducted by Karnataka 
twenty -nine posts on the Secondary Education Examination 
commencement of the Board /Kannada Sahitya Parishath Bangalore . 
Karnataka Residential For Promotion.-(1 ) Must possess the 
Educational Institutions Society qualification prescribed for Direct Recruitment 
(Cadre and Recruitment) 

And 
(Second 

(2 ) Must have put in a service of not less than 
Amendment)Regulations, 2011 seven years as a Teacher teaching Biology in 
shall be by direct recruitment MDRS/KRCRS. 
Fifty percent by direct For Direct Recruitment.- (1) Mustbe a holder of 
recruitment through a M .Sc . in Computer Science or MCA or a Post 
recruitment committee in Graduate Degree in Engineering . 
accordance with the procedure (2 ) Must have studided Bachelor Deree and 
specified in the Schedule - ll and Post Graduate Degree in English medium only . 
fifty percent by promotion from ( 3) Must have studied Kannada as one of the 
the cadre of teachers in Morarji languages either in P .G . or Bachelor Degree or 
Desai Residential School/Kittur Pre University Course or SSLC or holder of 
Rani Chennamma Residential Diploma in Kannada or passed Kannada 
Schools . 

Certificate Course (Kava / Jana/Rathna) 
(MDRS/KRCRS ) teaching conducted by K .S . E . E .B .. 
Computer Science: 

For Promotion.-(1) Must possess the 
Provided that the recruitment for qualification prescribed for Direct Recruitment 
twenty -nine posts on the 

And 
commencement of the (2 ) Must have put in a service of not less than 
Karnataka 

seven years as a Teacher teaching Computer 
Educational Institutions Society Science in MDRS/KRCRS . 
(Cadre and Recruitment) 
(Second 
Amendment)Regulations, 2011 
shall be by direct recruitment 


45 


29 


Lecturer in Computer 
Science 
(Rs. 11400- 21600 ) 


Basic 


089 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೨ 


200 - 0 


24 


42 


3. Amendment of Schedule II.- In Schedule Il of th said regulations , after Sl.No . 23 and entries relating thereto , the following shall 
be inserted , namely 

38 Principals of Morarji Desai | Direct Recruitment for the post of Principals and Lecturers for Morarji Desai 
Residential Pre -University 

Pre -University Science Colleges. 
Science Colleges 

Direct recruitment through a recruitment committee constituted by the 
Language Lecturer in 

Governing Council . 

The Recruitment committee shall arrange to recruit the Principals and 
Kannada 

Lecturers through a combined competitive Examination in the following manner , 
Language Lecturer in 

and there shall be no interviews (Viva- voce ) 
English 

The Recruitment Committee shall invite applications from eligible candidates 
| Lecturer in Physics 

by giving wide circulation in regional language and in the official website of the 
Lecturer in Chemistry Karnataka Residential Educational Institutions Society besides publishing in 
Lecturer in Mathematics Karnataka Gazette and specifying the conditions of eligibility, prescribed 
Lecturer in Biology 

qualification , method of recruitment, number of papers for competitive 
Lecturer in Computer 

examinations for Principals and lecturers, provisional number of vacancies to 

be filled and their classification in accordance with the orders in force relating to 
Science 

reservation for Scheduled Caste , Schedule Tribe and Backward classes and 
others . 

The Recruitment committee shall provide all necessary details in respect of 
competitive Examination such as syllabus, number of Papers for each cadre , 
date , time, place of Examination etc , in the notification . 

The Recruitment committee shall prepare merit list aggregating to 100 % on 
the basis of total of the following. 
a ) Seventy percentage of the marks secured in combined competitive 
Examination 
b ) Twenty percentage of the marks secured in Post Graduate Degree . 
c ) Ten percentage of the marks secured in B .Ed . Examination . 

In case of Computer Science candidates merit list is based on the 
followings ; 

a ) Seventy percentage of the marks secured in combined competitive 
Examination 

b ) Thirty percentage of the marks secured in qualifying Degree . 


39 


4 . Amendment of Schedule III.- In Schedule III of the said regulations, after Sl.No . 35 and entries relating thereto , the following 
shall be inserted , namely . 
38 Principals of Morarji Desai 

Residential Pre -University Science 
Colleges 
Language Lecturer in Kannada 

(ii) to (viii) of Rule 
Language Lecturer in English 

Executive 

Executive Director (8) of KCS (CCA) Governing Council 
41 Lecturers in Physics 

Director 

Rules 1957 
42 Lecturers in Chemistry 
43 Lecturers in Mathe matics 

Lecturers in Biology 
| 45 Lecturers in Computer Science 


40 


44 


39 


40 


42 


1. Amendment of Schedule IV .- In Schedule IV of the said regulations, after Sl.No. 35 and entries relating thereto , the following 
shall be inserted , namely : 
38 | Principals of Morarji Desai Residential Pre - 1) Accounts Higher 
University Science Colleges 

2 ) General Law (Part-I & Part - II) 
Language Lecturer in Kannada 
Language Lecturer in English 
Lecturers in Physics 

Lecturers in Chemistry 
43 Lecturers in Mathe matics 
44 Lecturers in Biology 
45 Lecturers in Computer Science 

By the Order in the Name of Governor of Karnataka 

M . M . Bhatte 
2 .490° . 169 

Under Secretary to Government 

Social Welfare Department 


